KA/ BG-GPO/ 2515 / WPP-47 / 2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೧೩, ೨೦೦೭ (ಭಾದ್ರಪದ ೨೨, ಶಕ ವರ್ಷ ೧೯೨೯) ಸಂಚಿಕೆ ೩೭ 


ಭಾಗ - ೫ 





ಸರ್ಕಾರದ ಮತ್ತು ಖಾಸತಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು. 


ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಅರಮನೆ ಆವರಣ, ಮೈಸೂರು 
ಟೆಂಡರ್‌ ಪ್ರಕಟಣೆ-2 
ಸಂಖ್ಯೆ: ಡಿಎಎಂ:ಸಂವಿ:ದವ:ಉವ:ಟೆ೦ಡರ್‌:2:2007-08/40, ದಿನಾಂಕ: 30ನೇ ಆಗಸ್ಟ್‌ 2007 
ಕರ್ನಾಟಕ ರಾಜ್ಯಪಾಲರ ಪರವಾಗಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ ಅರಮನೆ ಆವರಣ, 
ಮೈಸೂರು ಇವರಿಂದ ಈ ಕೆಳಕಂಡ ಕಾಮಗಾರಿ ಕೆಲಸಗಳಿಗೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ 
2005-2010ನೇ ಅವಧಿಗೆ ನೋಂದಾಯಿಸಿದ ಗುತ್ತಿಗೆದಾರರಿಂದ ಐಟಂವಾರು ದರಗಳನ್ನು ನಮೂದಿಸಿದ ಟೆಂಡರ್‌ಗಳನ್ನು 
ದ್ವಿಪ್ರತಿಯಲ್ಲಿ ನಿಗದಿತ ಇ.ಎಂ.ಡಿ. ಹಣದೊಂದಿಗೆ ಮೊಹರಾದ ಲಕೋಟೆಯ ಮೇಲೆ ಕೆಲಸದ ಹೆಸರನ್ನು ನಮೂದಿಸಿದ 
ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ. ಟೆಂಡರ್‌ಗಳನ್ನು ದಿನಾಂಕ: 05.10.2007 ರಂದು ಭಾರತೀಯ ಕಾಲಮಾನ ಮಧ್ಯಾಹ್ನ 
4.00 ಗಂಟೆಯವರೆಗೆ ಸ್ವೀಕರಿಸಲಾಗುವುದು. ಸಾಧ್ಯವಾದಲ್ಲಿ ಅದೇ ದಿವಸ ಟೆಂಡರ್‌ಗಳನ್ನು ಅಪರಾಹ್ನ 4.30 ಗಂಟೆಯ ನಂತರ 
ಗುತ್ತಿಗೆದಾರರ ಸಮ್ಮುಖದಲ್ಲಿ ತೆರೆಯಲಾಗುವುದು. ಈ ಕೆಳಕಂಡ ಕೆಲಸಗಳಿಗೆ ಟೆಂಡರ್‌ ಫಾರಂಗಳಿಗಾಗಿ ನಿಗದಿತ ಟೆಂಡರ್‌ 
ಫಾರಂ ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 20.09.2007 ಸಾಯಂಕಾಲ 5.30ರ ವರೆಗೆ 
ಸ್ವೀಕರಿಸಲಾಗುವುದು. ಟೆಂಡರ್‌ ಫಾರಂಗೆ ಸಲ್ಲಿಸಿದ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. ಖಾಲಿ 
ಟೆಂಡರ್‌ ಫಾರಂಗಳನ್ನು ಕಛೇರಿ ವೇಳೆಯಲ್ಲಿ ದಿನಾಂಕ: 26.09.2007 ರಿಂದ 28.09.2007 ರವರೆಗೆ ವಿತರಿಸಲಾಗುವುದು. 












































ಶ್ರ ಕಾಮಗಾರಿಯ ಹೆಸರು ಟೆಂಡರ್‌ಗೆ ಇ.ಎಂ.ಡಿ. (ಖಾಲಿ ಟೆಂಡರ್‌, ಗುತ್ತಿಗೆದಾರರ | ಕಾಮಗಾರಿ 
ಸಂ. ಇಡಲಾದ ರೂ.ಗಳಲ್ಲಿ | ಫಾರಂ ದರ ದರ್ಜೆ ಪೂರ್ಣ 
ರೂ.ಗಳಲ್ಲಿ ರೂ. (ತೆರಿಗೆ ಗೊಳಿಸುವ 
ಸೇರಿಕೊಂಡು ಅವಧಿ 
ಹಿಂದಿರುಗಿ 
ಸಲಾಗುವುದಿಲ್ಲ 
(ಕೆ.ಎಸ್‌.ಟಿ. 8%--4% ಎಸ್‌.ಸಿ.ಆನ್‌.ಕೆ.ಎಸ್‌.ಟಿ) 
1 2 3 4 5 6 7 
1 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ನಗರದ | 19,40,616.00 | 29,150/- 1,650/- ಎರಡನೇ 9 ತಿಂಗಳು 
ಗಾರೆ ಬಾಗಿಲುನಲ್ಲಿರುವ ಸರ್ಕಾರಿ ವಸ್ತು ದರ್ಜೆ ಮಳೆಗಾಲ 
ಸಂಗ್ರಹಾಲಯದ ಅಭಿವೃದ್ಧಿ ಕೆಲಸ ಮೇಲ್ಪಟ್ಟು ಬಿಟ್ಟು 





(೧೯೯೩) 












































೧೯೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 

1 2 3 4 5 6 7 

2 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗದಲ್ಲಿರುವ 19,70,750.00 | 29,600/- 1,650/- ಎರಡನೇ 9 ತಿಂಗಳು 
ಶಿವಪ್ಪ ನಾಯಕ ಅರಮನೆಯ ದರ್ಜೆ ಮಳೆಗಾಲ 
ಸಂರಕಣೆ ಹಾಗೂ ಅಭಿವೃದ್ದಿ ಕೆಲಸ ಮೇಲಟು ಬಿಟು 

ಯ ಲ"ಧಿ ಬಟ [ಕ್‌ 

3 ಬೆಂಗಳೂರು ಜಿಲ್ಲೆ. ಬೆಂಗಳೂರಿನ | 18,30,717.00 | 27,500/- 2000/- ಎರಡನೇ 9 ತಿಂಗಳು 
ಕಸ್ತೂರಬಾ ರಸ್ತೆಯಲ್ಲಿರುವ ವೆಂಕಟಪ್ಪ ದರ್ಜೆ ಮಳೆಗಾಲ 
ಚಿತ್ರಶಾಲೆಯ ಅಭಿವೃದ್ದಿ ಕೆಲಸ ಮೇಲ್ಪಟ್ಟು ಬಿಟ್ಟು 

4 ಮೈಸೂರು ಜಿಲ್ಲೆ ಟಿ.ನರಸೀಪುರ | 9,75,576.00 | 19,520/- 1,500/- ಮೂರನೇ 6 ತಿಂಗಳು 
ತಾಲ್ಲೂಕು ಮೂಗೂರುನಲ್ಲಿರುವ ಶ್ರೀ ದರ್ಜೆ ಮಳೆಗಾಲ 
ತ್ರಿಪುರ ಸುಂದರಮಣಿ ದೇವಸ್ಥಾನದ ಮೇಲಟು ಬಿಟು 
ವು ೬ನ ಥಿ ಬಬ ಬ 
ಸಂರಕ್ಷಣಾ ಕೆಲಸ. 

5 ಮೈಸೂರು ಜಿಲ್ಲೆ, ಟಿ.ನರಸೀಪುರ | 4,89,500.00 | 9,790/- 1000/- ಮೂರನೇ 4 ತಿಂಗಳು 
ತಾಲ್ಲೂಕು, ಮೂಗೂರುನಲ್ಲಿರುವ ದರ್ಜೆ ಮಳೆಗಾಲ 
ಶ್ರೀಈಶ್ವರ ದೇವಸ್ಥಾನದ ಸಂರಕಣಾ ಮೇಲಟು ಬಿಟು 
ಎಪ್‌ ಕ್ರ ಥಿ [NY Ww ಊ ಆ 
ಕೆಲಸ 

6 (ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ 19,82,585.00 | 29,750/- 1650/- ಎರಡನೇ 9 ತಿಂಗಳು 
ತಾಲ್ಲೂಕು, ಕೊಳ್ಳೇಗಾಲದಲ್ಲಿರುವ ದರ್ಜೆ ಮಳೆಗಾಲ 
ಶ್ರೀರಾಮ ಮಂದಿರ ಚಾವಡಿಯ ಮೇಲ್ಪಟ್ಟು ಬಿಟ್ಟು 
ಸಂರಕ್ಷಣಾ ಕೆಲಸ. 

7 ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ, 2,99,50,000/-3,00,000/- 5000/- ಮೊದಲನೇ 118 ತಿಂಗಳು 
ಮಾಗಡಿ ತಾಲ್ಲೂಕು, ಮಾಗಡಿಯ ದರ್ಜೆ ಮಳೆಗಾಲ 
ಕೋಟೆ-ಗೋಡೆಯ ಸಂರಕ್ಷಣಾ ಕೆಲಸ. ಮೇಲ್ಪಟ್ಟು ಬಿಟ್ಟು 

8 ಬಳ್ಳಾರಿ ಜಿಲ್ಲೆ, ಹೊಸಪೇಟೆ ತಾಲ್ಲೂಕು | 24,99,061/- | 25,000/- 2000/- ಮೊದಲನೇ |9 ತಿಂಗಳು 
ಕಮಲಾಪುರ (ಹಂಪಿ) ಯಲ್ಲಿರುವ ದರ್ಜೆ ಮಳೆಗಾಲ 
ಪುರಾತತ್ವ ನೆಲೆಯ ಸಂರಕ್ಷಣಾ ಕೆಲಸ. ಬಿಟ್ಟು 

9 /ಬಾಗಲಕೋಟೆ ಜಿಲ್ಲೆ, ಬಾದಾಮಿ | 24,91,660/- | 25,000/- 2000/- ಮೊದಲನೇ |9 ತಿಂಗಳು 
ತಾಲ್ಲೂಕು ಮಹಾ ಕೂಟೇಶ್ವರದಲ್ಲಿರುವ ದರ್ಜೆ ಮಳೆಗಾಲ 
ಶ್ರೀ ಭೈರವೇಶ್ವರ ದೇವಾಲಯದ ಬಿಟ್ಟು 
ಸಂರಕ್ಷಣಾ ಕೆಲಸ 

10 ಬೆ೦ಗಳೂರು ಜಿಲ್ಲೆ ಬೆಂಗಳೂರಿನ | 18,30,717.00 | 27,500/- 2000/- ಎರಡನೇ 9 ತಿಂಗಳು 
ಕಸ್ತೂರಬಾ ರಸ್ತೆಯಲ್ಲಿರುವ ಸರ್ಕಾರಿ ದರ್ಜೆ ಮಳೆಗಾಲ 
ವಸ್ತು ಸಂಗ್ರಹಾಲಯದ ಅಭಿವೃದ್ಧಿ ಮೇಲಟು ಬಿಟು 

ಮ ೦ ಖು ಊ ಲ 
ಕೆಲಸ 

11 ಬೆಂಗಳೂರು ಸರ್ಕಾರಿ ವಸ್ತು | 1.40.000.00 | 3,500/- 500/- ನುರಿತ 3 ತಿಂಗಳು 
ಸಂಗ್ರಹಾಲಯದಲ್ಲಿರುವ ಶ್ರೀರಂಗಪಟ್ಟಣ ಮಾಡಲ್‌ 
1800 ರಲ್ಲಿ ತಯಾರಿಸಲಾದ ಮಾಡಲ್‌ ತಯಾರಕರು 
ತಯಾರಿಸಿ ಕೊಡುವುದು. 

ಪ್ರಾಚ್ಯವಸ್ತು, ಸಂಗ್ರಹಾಲಯಗಳ ಮತ್ತು ಪರಂಪರೆ ಇಲಾಖೆಯ ಸಂರಕ್ಷಣಾ ಕಾಮಗಾರಿಗಳು 

12 ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ನಗರದ | 9,06,213.00 | 16,500/- 1,250/- ಮೂರನೇ | 4 ತಿಂಗಳು 
ಸುಲ್ತಾನ್‌ಪುರ ಬಳಿ ಇರುವ ಲಂಗರ್‌- ದರ್ಜೆ ಮಳೆಗಾಲ 
ಕಿ-ಮಸೀದಿಯ ಸುತ್ತ ಆವರಣ ಮೇಲ್ಪಟ್ಟು ಬಿಟ್ಟು 
ಗೋಡೆ ನಿರ್ಮಿಸುವ ಹಾಗೂ (ಎರಡನೇ ಕರೆ) 








ಸೌಂದರ್ಯೇಕರಣದ ಕೆಲಸ 
















































































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೧೯೯೫ 

1 2 3 4 5 6 7 

13 ಬೀದರ್‌ ಜಿಲ್ಲೆ, ಬೀದರ್‌ ನಗರದಲ್ಲಿರುವ 19,97,920.00 | 20,250/- 1,650/- ಎರಡನೇ 4 ತಿಂಗಳು 
(ರೈಲ್ವೆ ನಿಲ್ದಾಣದ ಬಳಿ) ಕಾಲಿ ದರ್ಜೆ ಮಳೆಗಾಲ 
ಮಸೀದಿಯ ಸುತ್ತ ಎಲ್‌ ಮಾದರಿಯ ಮೇಲ್ಪಟ್ಟು ಬಿಟ್ಟು 
ಆವರಣ ಗೋಡೆ ನಿರ್ಮಿಸುವ ಹಾಗೂ (ಎರಡನೇ ಕರೆ) 
ಮಸೀದಿ ಮೇಲ್ಭಾವಣೆ ದುರಸ್ತಿ ಕೆಲಸ, 

14 |ಬೆಳಗಾಂ ಜಿಲ್ಲೆ, ಬೈಲಹೊಂಗಲ 21,91,733/- | 22,000/- 2000/- ಮೊದಲನೇ |9 ತಿಂಗಳು 
ತಾಲ್ಲೂಕು, ಕಿತ್ತೂರಿನಲ್ಲಿರುವ ಕಿತ್ತೂರು ದರ್ಜೆ ಮಳೆಗಾಲ 
ರಾಣಿ ಚೆನ್ನಮ್ಮ ಕೋಟೆಯ ಸಂರಕಣಾ ಬಿಟು 

೬ 0 ಊ 
ಕೆಲಸ. 

15 |ಬಳ್ಳಾರಿ ಜಿಲ್ಲೆ, ಹೊಸಪೇಟೆ ತಾಲ್ಲೂಕು | 9.85,554/- | 20,000/- 1250/- ಮೂರನೇ | 4 ತಿಂಗಳು 
ಕಮಲಾಪುರದಲ್ಲಿರುವ ಶ್ರೀ ಬಾಲಕೃಷ್ಣದ ದರ್ಜೆ ಮಳೆಗಾಲ 
ದೇವಾಲಯದ ಸುತ್ತಲೂ ಬೇಲಿ ಮೇಲ್ಪಟ್ಟು ಬಿಟ್ಟು 
ಸಂರಕ್ಷಣಾ ಕೆಲಸ. 

16 |ಬೆಳಗಾಂ ಜಿಲ್ಲೆ, ಬೈಲಹೊಂಗಲ 4,90,163/- | 12,475/- 1000/- ಮೂರನೇ | 4 ತಿಂಗಳು 
ತಾಲ್ಲೂಕು, ಕಿತ್ತೂರಿನಲ್ಲಿರುವ ಕಾವಲು ದರ್ಜೆ ಮಳೆಗಾಲ 
ಗೋಪುರದ ಸಂರಕ್ಷಣಾ ಕೆಲಸ. ಮೇಲ್ಪಟ್ಟು ಬಿಟ್ಟು 

17 |ಬೆಳಗಾಂ ಜಿಲ್ಲೆ, ಬೈಲ ಹೊಂಗಲ | 4,71,166/- | 12,475/- 1000/- ಮೂರನೇ |4 ತಿಂಗಳು 
ತಾಲ್ಲೂಕು, ಕಿತ್ತೂರಿನಲ್ಲಿರುವ ಅರಸರ ದರ್ಜೆ ಮಳೆಗಾಲ 
ಕಾಲದ ಸಮಾಧಿಗಳ ಸಂರಕ್ಷಣಾ ಕೆಲಸ. ಮೇಲ್ಪಟ್ಟು ಬಿಟ್ಟು 

18 ಗುಲ್ಬರ್ಗಾ ನಗರದ ಜೆ.ಆರ್‌.ನಗರ| 5,58,062/- | 12,500/- 1200/- ಮೂರನೇ | 4 ತಿಂಗಳು 
ಬಡಾವಣೆ ಬಳಿ ಇರುವ ಮಹಮದ್‌ ದರ್ಜೆ ಮಳೆಗಾಲ 
ಶಾ 11 ಹಸನ್‌ಗಂಗು ಗುಂಬಜ್‌ದ ಮೇಲ್ಪಟ್ಟು ಬಿಟ್ಟು 
ಸಂರಕ್ಷಣಾ ಕಾಮಗಾರಿ ಮತ್ತು ಆವರಣ 
ಗೋಡೆ ನಿರ್ಮಾಣ 

19 (ಬೀದರ್‌. ನಗರದಲ್ಲಿರುವ ಸಾದತ್‌ | 11,78,960/- | 21,000/- 1400/- ಎರಡನೇ 5 ತಿಂಗಳು 
ಸ್ಪಿ೦ಗ್ಸ್‌ ಸವಾಯಿ ಮತ್ತು ದರ್ಗಾದ ದರ್ಜೆ ಮಳೆಗಾಲ 
ಸಂರಕ್ಷಣಾ ಕಾಮಗಾರಿ ಮತ್ತು ಆವರಣ ಮೇಲ್ಪಟ್ಟು ಬಿಟ್ಟು 
ಗೋಡೆ ನಿರ್ಮಾಣ 

20 (ಮಂಡ್ಯ ಜಿಲ್ಲೆ, ಶ್ರೀರಂಗಪಟ್ಟಣದಲ್ಲಿರುವ | 57,63,765/- | 60,000/- 3000/- ಮೊದಲನೇ |9 ತಿಂಗಳು 
ಬೆ೦ಗಳೂರು ಗೇಟ್‌ ಹಾಗೂ ಕೋಟೆ ದರ್ಜೆ ಮಳೆಗಾಲ 
ಗೋಡೆಗಳ ಸಂರಕ್ಷಣಾ ಕೆಲಸ. ಬಿಟ್ಟು 

21 ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವ | 3,48,368/- | 9,375/- 750/- ಮೂರನೇ |3 ತಿಂಗಳು 
ರಿವರ್‌ ವ್ಯಾಲಿ ಗ್ರಾಮೀಣಾಭಿವೃದ್ಧಿ ದರ್ಜೆ ಮಳೆಗಾಲ 
ಸಂಸ್ಥೆ ಬಳಿ ಇರುವ ರಣಗಂಭದ ಮೇಲ್ಪಟ್ಟು ಬಿಟ್ಟು 
ಸಂರಕ್ಷಣಾ ಕೆಲಸ ಮತ್ತು ಆವರಣ 
ಗೋಡೆ ನಿರ್ಮಾಣ. 

ನಿಯಮಗಳು ಮತ್ತು ಸೂಚನೆಗಳು: 

1. ಟೆಂಡರ್‌ ಹಾಕಲು ಇಚ್ಚಿಸುವ ಗುತ್ತಿಗೆದಾರರು ರಾಜ್ಯ. ಪುರಾತತ್ವ. ಮತ್ತು ಸಂಗ್ರಹಾಲಯ 


ನಿರ್ದೇಶನಾಲಯದಲ್ಲಿಯಾಗಲಿ ಹಾಗೂ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಲ್ಲಿ ಈ ರೀತಿಯ 
ಕಾಮಗಾರಿಯನ್ನು ಅಂದರೆ ಸ್ಮಾರಕಗಳ ಸಂರಕ್ಷಣಾ ಕಾಮಗಾರಿಯನ್ನು ಯಶಸ್ವಿಯಾಗಿ ಮುಗಿಸಿದವರಾಗಿರಬೇಕು. 


ಕೆಲಸದ ಅಂದಾಜು ಮೊತ್ತಕ್ಕಿಂತ ಶೇ.50% ಮೊತ್ತಕ್ಕೆ ಕಡಿಮೆ ಇರದಂತೆ, ಇದೇ ರೀತಿಯ ಒಂದು ಕೆಲಸವನ್ನು 





೧೯೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





ಸಮರ್ಪಕವಾಗಿ ಎರಡು ವರ್ಷದ ಅವಧಿಯಲ್ಲಿ ನಿರ್ವಹಿಸಿದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಯು ನೀಡಿದ 
ದಾಖಲಾತಿ ಪ್ರಮಾಣ ಟೆಂಡರ್‌ ಫಾರಂಗಾಗಿ ಅರ್ಜಿ ಸಲ್ಲಿಸುವಾಗ ಸಲ್ಲಿಸಬೇಕು. ಹಾಗೂ ಚಾಲ್ತಿ ಸಾಲಿನಲ್ಲಿನ 
ಆದಾಯ ತೆರಿಗೆ ಸಲ್ಲಿಸಿದ ಬಗ್ಗೆ ದಾಖಲೆ ನೀಡುವುದು ಅವಶ್ಯಕ ದಾಖಲೆಗಳು ಇಲ್ಲದ ಮನವಿಯನ್ನು 
ತಿರಸ್ಕರಿಸಲಾಗುವುದು. 

ಮೇಲಿನ ಕಾಮಗಾರಿಗಳಿಗೆ ಅಗತ್ಯವಾದ ಎಲ್ಲಾ ಉಪಕರಣಗಳನ್ನು ಹೊಂದಿರಬೇಕು ಹಾಗೂ ನುರಿತ ಕೆಲಸದವರನ್ನು 
ಹೊಂದಿರಬೇಕು. 


4. ಗುತ್ತಿಗೆದಾರರು ಮೇಲ್ಕಂಡ ಸಂರಕ್ಷಣಾ ಕೆಲಸಕ್ಕೆ ಅರ್ಜಿ ಸಲ್ಲಿಸುವಾಗ ನೋಂದಣಿ ಪುಸ್ತಕ ಪತ್ರದ ನಕಲನ್ನು 
ಅರ್ಜಿಯೊಂದಿಗೆ ಲಗತ್ತಿಸುವುದು ಕಡ್ಡಾಯವಾಗಿರುತ್ತದೆ. 

5. ಟೆಂಡರ್‌ನಲ್ಲಿ ನಮೂದಿಸಿದ ದರಗಳು 1 ವರ್ಷದವರೆಗೆ ಮೌಲ್ಯ ಹೊಂದಿರಬೇಕು, ನಿಬಂಧನೆಯುಕ್ತ ಟೆಂಡರ್‌ಗಳನ್ನು 
ತಿರಸ್ಕರಿಸಲಾಗುವುದು. 

6. ಯಾವುದೇ ಕಾರಣ ನೀಡದೆ ಯಾವುದೇ ಟೆಂಡರ್‌ಗಳನ್ನು ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು 
ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು, ಇವರು ಕಾದಿರಿಸಿರುತ್ತಾರೆ. 

7. ಮೇಲಿನ ಕಾಮಗಾರಿಗಳಲ್ಲಿ ಏನಾದರೂ ಸೇರ್ಪಡೆ ಅಥವಾ ಮಾರ್ಪಡಿಸುವ ಬಗ್ಗೆ ಹಕ್ಕನ್ನು ಕಾಯ್ದಿರಿಸಲಾಗಿದೆ. 

8. ಖಾಲಿ ಟೆಂಡರ್‌ ಫಾರಂ ಹಣ ಹಾಗೂ ಇ.ಎಂ.ಡಿ. ಹಣವನ್ನು ರಾಷ್ಟೀಕೃತ ಬ್ಯಾಂಕ್‌ನಿಂದ ಪಡೆದ ಡಿ.ಡಿ. ಅಥವಾ 
ಬ್ಯಾಂಕ್‌ ಗ್ಯಾರಂಟಿ ರೂಪದಲ್ಲಿ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಮೈಸೂರು, 
ಇವರ ಹೆಸರಿನಲ್ಲಿ ಪಾವತಿ ಮಾಡುವುದು. 

9. ಟೆಂಡರ್‌ ಲಕೋಟೆಯನ್ನು ಸಲ್ಲಿಸುವಾಗ ನಿಗದಿತ ಇ.ಎಂ.ಡಿ. ಹಣವನ್ನು ಡಿ.ಡಿ. ಅಥವಾ ಬ್ಯಾಂಕ್‌ ಗ್ಯಾರಂಟಿ 
ರೂಪದಲ್ಲಿ ಸಲ್ಲಿಸದಿರುವಂತಹ ಟೆಂಡರ್‌ಗಳನ್ನು ಯಾವುದೇ ಕಾರಣ ನೀಡದೆ ತಿರಸ್ಕರಿಸಲಾಗುವುದು. 

10. ಮೇಲಿನ ನಿಯಮಗಳ ಪ್ರಕಾರ ಅರ್ಹರಿರುವ ಗುತ್ತಿಗೆದಾರರಿಗೆ ಮಾತ್ರ ಖಾಲಿ ಟೆಂಡರ್‌ ಫಾರಂ ಕೊಡಲಾಗುವುದು. 

11. ಹೆಚ್ಚಿನ ವಿವರಗಳು ಬೇಕಾದಲ್ಲಿ ಕಛೇರಿಯಿಂದ ಪಡೆದುಕೊಳ್ಳುವುದು, ಹಾಗೂ ಪುರಾತತ್ವ ಸಂರಕ್ಷಣಾ ಇಂಜಿನಿಯರ್‌ 
ದಕ್ಷಿಣವಲಯ, ಮೈಸೂರು ದೂರವಾಣಿ ಸಂಖ್ಯೆ: 0821-2422672 ಮತ್ತು ಉತ್ತರವಲಯ, ಧಾರವಾಡ ಇವರಿಂದ 
ಕಛೇರಿ ವೇಳೆಯಲ್ಲಿ ಪಡೆಯಬಹುದು. (ದೂರವಾಣಿ ಸಂಖ್ಯೆ: 0836-2748671) 

12. ಟೆಂಡರ್‌ ಲಕೋಟೆಯ ಮೇಲೆ ಕಾಮಗಾರಿಯ ಹೆಸರನ್ನು ಕಡ್ಡಾಯವಾಗಿ ನಮೂದಿಸುವುದು. 

ಡಾ। ಆರ್‌. ಗೋಪಾಲ್‌ 
ಪಿ.ಆರ್‌. 558 ನಿರ್ದೇಶಕರು, 


ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಮೈಸೂರು. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಸಿಆಸುಇ 32 ಡಿಟಿಎಂ 2007, ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್‌ 2007 
ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ವಿವಿಧ ಕಛೇರಿಗಳಲ್ಲಿರುವ ವಿವಿಧ ಮಾದರಿಯ ಕಾಪಿಯರ್‌ / ಡಿಜಿಟಲ್‌ 


ಕಾಪಿಯರ್‌ / ಡಿಜಿಟಲ್‌ ಡೂಪ್ಲಿಕೇಟರ್‌ ಯಂತ್ರಗಳಿಗೆ ಬೇಕಾಗುವ ಬಳಕೆ ಪದಾರ್ಥಗಳನ್ನು ಆಗ್ಲಿಂದಾಗ್ಗೆ ಅಗತ್ಯಕ್ಕೆ ತಕ್ಕ 
ಪರಿಮಾಣದಲ್ಲಿ ಖರೀದಿಸಲು ಉದ್ದೇಶಿಸಲಾಗಿದೆ. ಈ ಸಂಬಂಧ ತಯಾರಕರು ಅಥವಾ ಅವರ ಅಧಿಕೃತ ಮಾರಾಟಗಾರರಿಂದ 


ಒಂದು 


ವರ್ಷದವರೆವಿಗೂ ದರ ನಿಗದಿಪಡಿಸುವ ಸಂಬಂಧ ಮೊಹರಾದ ಟೆಂಡರ್‌ಗಳನ್ನು ಆಹ್ಮ್ವಾನಿಸಿದೆ. ಅಧಿಕೃತ 


ಮಾರಾಟಗಾರರ ಬಗ್ಗೆ ದೃಢೀಕರಣ ಪತ್ರವನ್ನು ಟೆಂಡರ್‌ನೊಂದಿಗೆ ಲಗತ್ತಿಸಿರಬೇಕು. ಬಳಕೆ ಪದಾರ್ಥಗಳ ಖರೀದಿಯ 
ಅಂದಾಜು ಪರಿಮಾಣ ಸುಮಾರು ಈ ಕೆಳಕಂಡಂತಿದೆ:- 


























ಕಮ ಸಾಮಗಿಗಳ ವಿವರ ವಾರ್ಷಿಕ ಖರೀದಿಸಲು ಉದ್ದೇಶಿಸಿರುವ 
ಸಂಖ್ಯೆ ಅಂದಾಜು ಪರಿಮಾಣ 
Modi Copier Machine 

1 Toner 1025:5223 900 | ಸಂಖ್ಯೆ 

2 Toner Cartridge 5821 IV 45 | ಸಂಖ್ಯೆ 

3 Copy Cartridge 5821 IV 10 ಸಂಖ್ಯೆ 

4 Drum 1025 : 5223 35 | ಸಂಖ್ಯೆ 

5 Developer 1025 : 5223 35 ಸಂಖ್ಯೆ 
































































































































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೧೯೯೭ 
ಕ್ರಮ ಸಾಮಗ್ರಿಗಳ ವಿವರ ವಾರ್ಷಿಕ ಖರೀದಿಸಲು ಉದ್ದೇಶಿಸಿರುವ 
ಸಂಖ್ಯೆ ಅಂದಾಜು ಪರಿಮಾಣ 

6 Toner Cartridge 5834 LV 10 | ಸಂಖ್ಯೆ 
7 Drum Cartridge 5834 LV 3 | ಸಂಖ್ಯೆ 
HCL Copier Machines 
1 Toner 1560 30 | ಸಂಖ್ಯೆ 
2 Toner 2860 10 | ಸಂಖ್ಯೆ 
3 Drum Kit 1560 ಸಂಖ್ಯೆ 
4 Drum Kit 2860 ಸಂಖ್ಯೆ 
5 Fuser Kit 1560 ಸಂಖ್ಯೆ 
6 Fuser Kit 2860 ಸಂಖ್ಯೆ 
7 E-Studio 200 Toner 35 | ಸಂಖ್ಯೆ 
8 E-Studio 200 Drum Kit 8 ಸಂಖ್ಯೆ 
9 E-Studio 205 Toner 50 | ಸಂಖ್ಯೆ 
10 | E-Studio 205 Drum Kit 20 | ಸಂಖ್ಯೆ 
11 | E-Studio 350 Toner 30 | ಸಂಖ್ಯೆ 
12 | E-Studio 350 Drum Kit 2 | ಸಂಖ್ಯೆ 
13 | E-Studio 352 Toner 10 | ಸಂಖ್ಯೆ 
14 | E-Studio 352 Drum Kit 2 ಸಂಖ್ಯೆ 
HCL Digital Duplicator Machines 
15 | Duplo 21 S Ink (600 cc) 35 | ಸಂಖ್ಯೆ 
16 | Duplo 31 S Ink (600 cc) 35 | ಸಂಖ್ಯೆ 
17 | Duplo 23S Ink (600 cc) 35 | ಸಂಖ್ಯೆ 
18 | Cuplo 2030 S Ink (600 cc) 35 | ಸಂಖ್ಯೆ 
19 | Duplo21 S Master Roll 14 ಸಂಖ್ಯೆ 
20 | Duplo 31 S Master Roll 12 ಸಂಖ್ಯೆ 
21 | Duplo 23S Master Roll 20 ಸಂಖ್ಯೆ 
22 | Duplo 2030 S Master Roll 5 ಸಂಖ್ಯೆ 
23 | Duplo 430 Ink (1000 cc) 40 | ಸಂಖ್ಯೆ 
24 | Duplo 430 Master Roll 4 ಸಂಖ್ಯೆ 
HCL Digital Machines 
25 | DP 2570 Toner 12 | ಸಂಖ್ಯೆ 
26 | DP 2570 Fuser Kit 2 | ಸಂಖ್ಯೆ 
27 | DP 2570 Drum Kit 2 ಸಂಖ್ಯೆ 
28 | DP 3580 Toner 20 | ಸಂಖ್ಯೆ 
29 | DP 3580 Fuser Kit ಸಂಖ್ಯೆ 
30 | DP 3580 Drum Kit ಸಂಖ್ಯೆ 




















೧೯೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 








ಕ್ರಮ ಸಾಮಗ್ರಿಗಳ ವಿವರ ವಾರ್ಷಿಕ ಖರೀದಿಸಲು ಉದ್ದೇಶಿಸಿರುವ 
ಸಂಖೆ ಅಂದಾಜು ಪರಿಮಾಣ 











Kilburn Copier Machines 


























1 KM 1530 : 1560 : 2030 Toner Ink 65 | ಸಂಖೆ 
2 KM 1530 : 1560 : 2030 Drum 20 | ಸಂಖೆ 
3 KM 1530 : 1560 : 2030 Developer 20 | ಸಂಖೆ 





ಇಚ್ಛೆಯುಳ್ಳ ತಯಾರಕರು ಅಥವಾ ಅವರ ಮಾರಾಟಗಾರರು ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆ (ಲೆಕ್ಕಪತ್ರ) ಕೊಠಡಿ ಸಂಖ್ಯೆ: 25, ನೆಲಮಹಡಿ, ವಿಧಾನಸೌಧ ಇಲ್ಲಿ ರೂ.100.00 + ಶೇಕಡ 
12.5 ರಂತೆ ಮಾರಾಟ ತೆರಿಗೆಯನ್ನು ನಗದು ಅಥವಾ ಡಿಮ್ಯಾಂಡ್‌ ಡ್ರಾಫ್ಟ್‌ ರೂಪದಲ್ಲಿ ಸಲ್ಲಿಸಿ ನಂತರ ಟೆಂಡರ್‌ 
ನಮೂನೆಯನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ), ಕೊಠಡಿ 
ಸಂಖ್ಯೆ: 23, ನೆಲಮಹಡಿ, ವಿಧಾನಸೌಧ, ಇಲ್ಲಿ ಪಡೆದುಕೊಳ್ಳಬಹುದು. ದಿನಾಂಕ: 17.09.2007 ರಂದು ಮಧ್ಯಾಹ್ನ 3.30 
ಗಂಟೆಯವರೆಗೆ ಟೆಂಡರ್‌ ಅರ್ಜಿಗಳನ್ನು ನೀಡಲಾಗುವುದು. ಈ ಟೆಂಡರ್‌ ನಮೂನೆಗೆ ನೀಡಿದ ಮೊತ್ತವನ್ನು ಯಾವುದೇ 
ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. 

ಟೆಂಡರ್‌ಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: 18.09.2007 ರಂದು ಮಧ್ಯಾಹ್ನ 3.30 ಗಂಟೆವರೆಗೆ, ತದನಂತರ 
ಬಂದ ಟೆಂಡರ್‌ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಟೆಂಡರ್‌ಗಳನ್ನು ಟೆಂಡರ್‌ ಬುಲಿಟೆನ್‌ ಅಧಿಕಾರಿಯವರು ಕೊಠಡಿ ಸಂಖ್ಯೆ: 23, ವಿಧಾನಸೌಧ, ಬೆ೦ಗಳೂರು-560001 
ಇಲ್ಲಿ ಟೆಂಡರ್‌ದಾರರ ಸಮ್ಮುಖದಲ್ಲಿ ದಿನಾಂಕ: 19.09.2007 ರಂದು ಮಧ್ಯಾಹ್ನ 4.30 ಗಂಟೆಗೆ ತೆರೆಯಲಾಗುವುದು. ಟೆಂಡರ್‌ 
ತೆರೆಯುವ ದಿನಾಂಕವು ಯಾವುದಾದರೂ ಸಾರ್ವತ್ರಿಕ ರಜೆ ದಿನವಾದಲ್ಲಿ ಮಾರನೆಯ ಕೆಲಸದ ದಿನ ಅದೇ ವೇಳೆ ಮತ್ತು ಅದೇ 
ಸ್ಥಳದಲ್ಲಿ ತೆರೆಯಲಾಗುವುದು. 

1. ಟೆಂಡರ್‌ ಅರ್ಜಿಗಳನ್ನು ಈ ಕಛೇರಿಯಿಂದಲೇ ಖರೀದಿಸಿ ದ್ವಿಪ್ರತಿಯಲ್ಲಿ ಸಲ್ಲಿಸತಕ್ಕದ್ದು. 

2. ಮೊಹರಾದ ಟೆಂಡರ್‌ ಲಕೋಟೆಯ ಮೇಲೆ ಕಾಪಿಯರ್‌ / ಡಿಜಿಟಲ್‌ ಕಾಪಿಯರ್‌ / ಡಿಜಿಟಲ್‌ ಡೂಪ್ಲಿಕೇಟರ್‌ 
ಯಂತ್ರಗಳ ಬಳಕೆ ಪದಾರ್ಥಗಳ ದರಪಟ್ಟಿ" ಎಂದು ಬರೆಯತಕ್ಕದ್ದು. 

3. ಟೆಂಡರ್‌ದಾರರು ಎಲ್ಲಾ ಸಾಮಗ್ರಿಗಳಿಗೂ ಅಥವಾ ಅವರು ಸರಬರಾಜು ಮಾಡುವ ಸಾಮಗ್ರಿಗಳಿಗೆ ಮಾತ್ರ 
ಸೀಮಿತಗೊಳಿಸಿ ದರಗಳನ್ನು ನಮೂದಿಸಬಹುದು. 

.. ಟೆಂಡರ್‌ದಾರರು ಸೂಚಿಸಿದ ದರಕ್ಕೆ ತೆರಿಗೆಗಳಿದ್ದಲ್ಲಿ ಪ್ರತ್ಯೇಕ ನಮೂದಿಸಬೇಕು. 

5. ಮುಂಗಡ ಠೇವಣಿ (ಇ.ಎಂ.ಡಿ) ಮೊತ್ತ ರೂ.5000/- ಗಳ ಬ್ಯಾಂಕ್‌ ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು ಸರ್ಕಾರದ ಅಧೀನ 
ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಲೆಕ್ಕಪತ್ರ. ವಿಧಾನಸೌಧ, ಬೆಂಗಳೂರು- 
560001 ಇವರ ಹೆಸರಿನಲ್ಲಿ ಸಲ್ಲಿಸತಕ್ಕದ್ದು, ಮೂಲ ಬ್ಯಾಂಕ್‌ ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು ಲಗತ್ತಿಸಿರದ ಟೆ೦ಡರ್‌ಗಳನ್ನು 
ತಿರಸ್ಕರಿಸಲಾಗುವುದು. 

6. ದರಪಟ್ಟಿಯೊಂದಿಗೆ ಮೌಲ್ಯವರ್ಧಿತ ತೆರಿಗೆ ಕ್ಷಿಯರೆನ್ಸ್‌ ಸರ್ಟಿಫಿಕೇಟ್‌ ಹಾಗೂ ಆದಾಯ ತೆರಿಗೆ ಕ್ಲಿಯರೆನ್ಸ್‌ 
ಸರ್ಟಿಫಿಕೇಟ್‌ ಸಲ್ಲಿಸತಕ್ಕದ್ದು. 

7. ಸರಬರಾಜು ಮಾಡುವ ಸಾಮಗಿಗಳಿಗೆ 90 ದಿನಗಳವರೆಗಿನ ಸಿ೦ದುತ್ವ ಇರಬೇಕು. 
ಇನ್ನು ಹೆಚ್ಚಿನ ವಿವರಗಳಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಕಾರ್ಯಕಾರಿ), ಇವರನ್ನು ಕಛೇರಿ ವೇಳೆಯಲ್ಲಿ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ: 22033440 ಅಥವಾ 22033487 
ರಲ್ಲಿ ಸಂಪರ್ಕಿಸಬಹುದು. 
ಕೆ.ಎಸ್‌. ಮಂಜುನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ). 
ಅನುಬಂಧ 
ಟೆಂಡರ್‌ ಪ್ರಕಟಣೆ ಸಂಖ್ಯೆ: ಸಿಆಸುಇ 32 ಡಿಟಿಎಂ 2007 
ಕಾಪಿಯರ್‌ : ಡಿಜಿಟಲ್‌ ಕಾಪಿಯರ್‌ : ಡೂಪ್ಲಿಕೇಟರ್‌ ಯಂತ್ರಗಳ ಬಳಕೆ ಪದಾರ್ಥಗಳ ದರ 

ಕ್ರಮ ಸಾಮಗ್ರಿಗಳ ವಿವರ ದರ ಒಂದಕ್ಕೆ ರೂ. ಶೇಕಡವಾರು ಮೌಲ್ಯವರ್ಧಿತ 
ಸಂಖೆ ತೆರಿಗೆ 


Modi Copier Machines 











1 Toner 1025:5223 
2 Toner Cartridge 5821 IV 























ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ 


೧೯೯೯ 





























































































































ಕ್ರಮ ಸಾಮಗ್ರಿಗಳ ವಿವರ ದರ ಒಂದಕ್ಕೆ ರೂ. ಶೇಕಡವಾರು ಮೌಲ್ಯವರ್ಧಿತ 
ಸಂಖ್ಯೆ ತೆರಿಗೆ 
3 Copy Cartridge 5821 IV 
4 Drum 1025 : 5223 
5 Developer 1025 : 5223 
6 Toner Cartridge 5834 LV 
7 Drum Cartridge 5834 LV 
HCL Copier Machines 
1 Toner 1560 
2 Toner 2860 
3 Drum Kit 1560 
4 Drum Kit 2860 
5 Fuser Kit 1560 
6 Fuser Kit 2860 
7 E-Studio 200 Toner 
8 E-Studio 200 Drum Kit 
9 E-Studio 205 Toner 
10 | E-Studio 205 Drum Kit 
11 E-Studio 350 Toner 
12 | E-Studio 350 Drum Kit 
13 | E-Studio 352 Toner 
14 | E-Studio 352 Drum Kit 
HCL Duplicator Machines 
15 | Duplo21 S Ink (600 cc) 
16 | Duplo 31 S Ink (600 cc) 
17 | Duplo 23S Ink (600 cc) 
18 | Duplo 2030 S Ink (600 cc) 
19 | Duplo21 S Master Roll 
20 | Duplo31 S Master Roll 
21 Duplo 23 S Master Roll 
22 | Duplo 2030 5 Master Roll 
23 | Cuplo 430 Ink (1000 cc) 
24 | Duplo 430 Master Roll 
HCL Digital Copiers 
25 | DP 2570 Toner 
26 | DP 2570 Fuser Kit 
27 | DP 2570 Drum Kit 
28 | DP 3580 Toner 











೨೦೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 












































ಕ್ರಮ ಸಾಮಗ್ರಿಗಳ ವಿವರ ದರ ಒಂದಕ್ಕೆ ರೂ. ಶೇಕಡವಾರು ಮೌಲ್ಯವರ್ಧಿತ 
ಸಂಖ್ಯೆ ತೆರಿಗೆ 

29 | DP 3580 Fuser Kit 

30 | DP 3580 Drum Kit 

Kilburn Copier Machines 

1 KM 1530 : 1560 : 2030 Toner Ink 

2 KM 1530 : 1560 : 2030 Drum 

3 KM 1530 : 1560 : 2030 Developer 
ಟೆಂಡರ್‌ದಾರರ ಸಹಿ 
(ಪೂರ್ಣ ಹೆಸರು ವಿಳಾಸ ಮೊಹರಿನೊಂದಿಗೆ ಕೆ.ಎಸ್‌. ಮಂಜುನಾಥ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 

ಪಿ.ಆರ್‌. 555 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ). 


ಜಿಲ್ಲಾ ಪೊಲೀಸ್‌ ಕಛೇರಿ, ತುಮಕೂರು 
ಅಧಿಸೂಚನೆ 


ಸಂಖ್ಯೆ: ಲೆಕ್ಕ(2)ಎಂಟಿ/5/2006-07, ದಿನಾಂಕ: 28ನೇ ಆಗಸ್ಟ್‌ 2007 
ವಿಷಯ: ಈ ಘಟಕದ ನಿರುಪಯುಕ್ತಗೊಳಿಸಿದ ವಾಹನಗಳನ್ನು ಟೆಂಡರ್‌ ಕಂ ಬಹಿರಂಗ ಹರಾಜು ಮಾಡುವ 


ಉಲ್ಲೇಖ: 1) ಸರ್ಕಾರಿ ಆದೇಶ ಸಂಖ್ಯೆ: ಹೆಚ್‌ಡಿ/63/ಇಎ೦ವಿ/2006, ದಿನಾಂಕ: 07.02.2007. 
2) ಪ್ರಧಾನ ಕಛೇರಿ ಹಿಂಬರಹ ಸಂಖ್ಯೆ: ವಾಸಾ(1)11/06-07, ದಿನಾಂಕ: 18.06.2007. 


ಮೇಲಿನ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, 


ಸಾರ್ವಜನಿಕರಿಗೆ ಈ ಮೂಲಕ 


ತಿಳಿಯಪಡಿಸುವುದೇನೆಂದರೆ, ಉಲ್ಲೇಖ (2)ರ ಆದೇಶದಲ್ಲಿ ನಿರುಪಯುಕ್ತಗೊಳಿಸಿದ ತುಮಕೂರು ಜಿಲ್ಲಾ ಪೊಲೀಸ್‌ 
ಇಲಾಖೆಯ ಈ ಕೆಳಕಂಡ ವಾಹನಗಳನ್ನು ತುಮಕೂರಿನ ಬಟವಾಡಿಯಲ್ಲಿರುವ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕಛೇರಿ 
ಆವರಣದಲ್ಲಿ ದಿನಾಂಕ: 29.10.2007 ರಂದು ಬೆಳಿಗ್ಗೆ 1100 ಗಂಟೆಗೆ ಬಹಿರಂಗ ಹರಾಜು ಮಾಡಲು ನಿಗದಿಪಡಿಸಲಾಗಿದೆ. 
ಆದ್ದರಿಂದ ಇಚ್ಛೆಯುಳ್ಳವರು ಸದರಿ ಹರಾಜಿನಲ್ಲಿ ಭಾಗವಹಿಸಿ ವಾಹನಗಳನ್ನು ಖರೀದಿಸಬಹುದಾಗಿದೆ. 


ಹರಾಜು ವಾಹನಗಳ ವಿವರಗಳು 
























































ಕ್ರಮ ಸಂಖ್ಯೆ, ವಾಹನ ನೋಂದಣಿ ಸಂಖ್ಯೆ ಮಾದರಿ ತಯಾರಿಕಾ ವರ್ಷ 
1 ಕೆಎ-06 ಜಿ-26 ಮಹೀಂದ್ರಾ ಜೀಪ್‌ 1991 
2 ಕೆಎ-06 ಜಿ-64 ಮಹೀಂದ್ರಾ ಜೀಪ್‌ 1993 
3 ಕೆಎ-09 ಜಿ-15 ಮಹೀಂದ್ರಾ ಜೀಪ್‌ 1990 
4 ಸಿಎಜಿ-9101 ಬುಲೆಟ್‌ ಮೋಟಾರ್‌ ಸೈಕಲ್‌ 1981 
5 ಸಿಎಜಿ-9103 ಬುಲೆಟ್‌ ಮೋಟಾರ್‌ ಸೈಕಲ್‌ 1981 
6 ಸಿಎಜಿ-9106 ಬುಲೆಟ್‌ ಮೋಟಾರ್‌ ಸೈಕಲ್‌ 1981 
7 ಸಿಎಜಿ-9122 ಬುಲೆಟ್‌ ಮೋಟಾರ್‌ ಸೈಕಲ್‌ 1982 
8 ಸಿಎಜಿ-9125 ಬುಲೆಟ್‌ ಮೋಟಾರ್‌ ಸೈಕಲ್‌ 1982 
9 ಸಿಎಜಿ-9149 ಬುಲೆಟ್‌ ಮೋಟಾರ್‌ ಸೈಕಲ್‌ 1983 
10 ಸಿಎಜಿ-9150 ಬುಲೆಟ್‌ ಮೋಟಾರ್‌ ಸೈಕಲ್‌ 1983 
1] ಸಿಎಜಿ-9173 ಬುಲೆಟ್‌ ಮೋಟಾರ್‌ ಸೈಕಲ್‌ 1984 
1) ಸಿಎಜಿ-9197 ಬುಲೆಟ್‌ ಮೋಟಾರ್‌ ಸೈಕಲ್‌ 1986 
13 ಸಿಎಜಿ-9198 ಬುಲೆಟ್‌ ಮೋಟಾರ್‌ ಸೈಕಲ್‌ 1986 
14 ಕೆಎ-06 ಜಿ-05 ಬುಲೆಟ್‌ ಮೋಟಾರ್‌ ಸೈಕಲ್‌ 1990 





























ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೦೧ 
ಕ್ರಮ ಸಂಖ್ಯೆ, ವಾಹನ ನೋಂದಣಿ ಸಂಖ್ಯೆ ಮಾದರಿ ತಯಾರಿಕಾ ವರ್ಷ 

15 ಕೆಎ-06 ಜಿ-06 ಬುಲೆಟ್‌ ಮೋಟಾರ್‌ ಸೈಕಲ್‌ 1990 

16 ಕೆಎ-06 ಜಿ-07 ಬುಲೆಟ್‌ ಮೋಟಾರ್‌ ಸೈಕಲ್‌ 1990 

17 ಕೆಎ-06 ಜಿ-08 ಬುಲೆಟ್‌ ಮೋಟಾರ್‌ ಸೈಕಲ್‌ 1990 

18 ಕೆಎ-06 ಜಿ-09 ಬುಲೆಟ್‌ ಮೋಟಾರ್‌ ಸೈಕಲ್‌ 1990 




















ಮೇಲ್ಕಂಡ ವಾಹನಗಳನ್ನು ಖರೀದಿಸಲು ಟೆಂಡರ್‌ ಕಂ ಹರಾಜಿನಲ್ಲಿ ಭಾಗವಹಿಸುವ ಬಿಡ್‌ದಾರರು ಈ ಕೆಳಗೆ 


ಸೂಚಿಸಿರುವ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರಬೇಕಾಗಿರುತ್ತದೆ. 


10. 


11, 


12. 


13. 


ಟೆಂಡರ್‌ / ಬಹಿರಂಗ ಹರಾಜಿನ ಷರತ್ತು ಮತ್ತು ನಿಬಂಧನೆಗಳು 
ಮೊಹರು ಮಾಡಿದ ಟೆಂಡರ್‌ ಲಕೋಟೆಯನ್ನು (ಸೀಲ್ಡ್‌ ಕವರ್‌) ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ತುಮಕೂರು ಜಿಲ್ಲೆ, 
ತುಮಕೂರು ಇವರ ವಿಳಾಸಕ್ಕೆ ಕಳುಹಿಸಬೇಕು. ಲಕೋಟೆಯ ಮೇಲೆ ನಿರುಪಯುಕ್ತ ಪೊಲೀಸ್‌ ವಾಹನದ ಖರೀದಿ 
ಬಗ್ಗೆ ಎಂದು ಬಿಡಿ ಅಕ್ಷರಗಳಲ್ಲಿ ನಮೂದಿಸಬೇಕು. 
ಪ್ರತಿಯೊಬ್ಬ ಟೆಂಡರ್‌ದಾರರು/ಬಿಡ್‌ದಾರರು ಪ್ರತಿ ವಾಹನದ ಹರಾಜಿನಲ್ಲಿ ಭಾಗವಹಿಸಲು ಭದ್ರತಾ ಠೇವಣಿ 
ರೂ.2000=-00 ಗಳನ್ನು ಡಿ.ಡಿ. ಅಥವಾ ನಗದು ರೂಪದಲ್ಲಿ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ತುಮಕೂರು ಇವರ 
ಹೆಸರಿನಲ್ಲಿ ಪಾವತಿ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು. ಚೆಕ್ಕುಗಳನ್ನು ಸ್ವೀಕರಿಸುವುದಿಲ್ಲ. ಠೇವಣಿ ಹಣಕ್ಕೆ ಬಡ್ಡಿ 
ಕೊಡಲಾಗುವುದಿಲ್ಲ. ಠೇವಣಿ ಸಲ್ಲಿಸದೆ ಕಳುಹಿಸಲಾದ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 
ಟೆಂಡರ್‌ ಫಾರಂನಲ್ಲಿ ದರವನ್ನು ಅಂಕಿ ಮತ್ತು ಅಕ್ಷರಗಳಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು. ಏನಾದರೂ ತಿದ್ದುಪಡಿ 
ಮಾಡಿದ್ದಲ್ಲಿ ಟೆಂಡರ್‌ದಾರರು ಪೂರ್ಣ ಸಹಿಯೊಂದಿಗೆ ದೃಢೀಕರಿಸಿರಬೇಕು. 
ಟೆಂಡರ್‌ ಫಾರಂಗಳನ್ನು ವರ್ಗಾವಣೆ ಮಾಡಲಾಗುವುದಿಲ್ಲ. 
ಟೆಂಡರ್‌ಗಳನ್ನು ದಿನಾ೦ಕ: 27.10.2007 ರಂದು ಸಂಜೆ 5.00 ಗಂಟೆಯ ಒಳಗೆ ಈ ಕಛೇರಿಗೆ ತಲುಪುವಂತೆ 
ಕಳುಹಿಸಬೇಕು. ತಡವಾಗಿ ಬಂದ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 
ಟೆಂಡರ್‌ದಾರರು ಸಹ ಹೆಚ್ಚಿನ ಭದ್ರತಾ ಠೇವಣಿ ಹಣವಿಲ್ಲದೆ ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಬಹುದು. 
ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು ಅಥವಾ ಅವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು ಬಹಿರಂಗ ಹರಾಜನ್ನು ನಡೆಸುವರು. 
ಠೇವಣಿ ತುಂಬಿದ ಟೆಂಡರ್‌/ಸವಾಲುದಾರರು ಹರಾಜಿನಲ್ಲಿ ಭಾಗವಹಿಸಲು ಅರ್ಹರಾಗಿರುತ್ತಾರೆ. 
ಬಹಿರಂಗ ಹರಾಜಿನಲ್ಲಿ ಅತೀ ಹೆಚ್ಚಿನ ಬೆಲೆಯನ್ನು ದಾಖಲು ಮಾಡಿದ ನಂತರ ಸ್ವೀಕೃತವಾದ ಟೆಂಡರ್‌ 
ಲಕೋಟೆಯನ್ನು ಜಿಲ್ಲಾ ಪೊಲೀಸ್‌ ಅಧೀಕ್ಷಕರವರಾಗಲೀ ಅಥವಾ ಅವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳಾಗಲೀ 
ಸಾರ್ವಜನಿಕರ ಸಮಕ್ಷಮದಲ್ಲಿ ತೆರೆದು ಬಹಿರಂಗಪಡಿಸುವರು. ಈ ಎರಡರಲ್ಲಿ ಯಾರು ಹೆಚ್ಚಿನ ಬೆಲೆಯನ್ನು 
ನೀಡಿರುತ್ತಾರೋ ಅವರನ್ನು ಯಶಸ್ವಿ ಖರೀದಿದಾರರೆಂದು ಪರಿಗಣಿಸಲಾಗುವುದು. 
ಯಶಸ್ವಿಯಾದ ಟೆ೦ಡರ್‌/ಸವಾಲುದಾರರು ವಾಹನದ ಒಟ್ಟು ಬೆಲೆಯ ಶೇಕಡಾ 25 ರಷ್ಟು ಹಣವನ್ನು ಸ್ಥಳದಲ್ಲಿಯೇ 
ಕಟ್ಟಬೇಕು. ಉಳಿದ ಹಣವನ್ನು ಡೈರೆಕ್ಟರ್‌ ಜನರಲ್‌ ಮತ್ತು ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕರ್ನಾಟಕ 
ರಾಜ್ಯ, ಬೆಂಗಳೂರು ರವರು ಅನುಮೋದಿಸಿದ ನಂತರ ಪಾವತಿ ಮಾಡಿ ಒಂದು ತಿಂಗಳೊಳಗಾಗಿ ತಮ್ಮ ಸ್ವಂತ 
ಖರ್ಚಿನಲ್ಲಿ ವಾಹನವನ್ನು ತೆಗೆದುಕೊ೦ಡು ಹೋಗಬೇಕು. ತಪ್ಪಿದರೆ ಮುಂಗಡವಾಗಿ ಕಟ್ಟದ ಹಣವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 
ಪೂರ್ಣ ಮೊತ್ತವನ್ನು ತುಮಕೂರು ಜಿಲ್ಲಾ ಪೊಲೀಸ್‌ ಕಛೇರಿಯಲ್ಲಿ ನಗದಾಗಿ ಪಾವತಿಮಾಡಬೇಕು. ಚೆಕ್ಕುಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಹರಾಜಿನಲ್ಲಿ ಭಾಗವಹಿಸಿದ ಟೆಂಡರ್‌/ಸವಾಲುದಾರರು ಹರಾಜು ಮುಗಿದ ನಂತರ ಹರಾಜಿನಲ್ಲಿ ಯಶಸ್ವಿಯಾದವರು 
ಮತ್ತು ಯಶಸ್ವಿಯಾಗದವರು ಸರ್ಕಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
ಹರಾಜು ಮಾಡಲಾದ ವಾಹನದ ಮೌಲ್ಯಕ್ಕೆ ನಿಯಮಾನುಸಾರ ವಾಹನವನ್ನು ತೆಗೆದುಕೊಂಡು ಹೋಗುವ 
ಸಂದರ್ಭದಲ್ಲಿ ಚಾಲ್ತಿಯಲ್ಲಿರುವ ದರದ ಪ್ರಕಾರ ತೆರಿಗೆ ಮತ್ತು ಸೆಸ್‌ಗಳನ್ನು ಸಹ ಪಾವತಿ ಮಾಡಬೇಕು. 
ಟೆಂಡರ್‌ ಹರಾಜಿನಲ್ಲಿ ಭಾಗವಹಿಸಿ ಯಶಸ್ವಿಯಾದ ಬಿಡ್‌ದಾರರ ತಪ್ಪು ಗ್ರಹಿಕೆಯಿ೦ದ ವಿವಾದ ಉಂಟಾಗಿ ಇಲಾಖೆಗೆ 
ನಷ್ಟವಾಗುವಂತಹ ಸಂದರ್ಭ ಉದ್ಭವಿಸಿದಲ್ಲಿ, ಅಂತಹ ಟೆಂಡರ್‌/ಸವಾಲುದಾರರು ಮುಂಗಡವಾಗಿ ಕಟ್ಟಿಡಲಾದ 
(ಇ.ಎಂ.ಡಿ) ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಮತ್ತು ಅಂತಹವರ ವಿರುದ್ಧ 
ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಲಾಗುವುದು. 


೨೦೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





14. ಹರಾಜಿನ ಯಾವುದೇ ಟೆಂಡರ್‌/ಸವಾಲನ್ನು ಯಾವುದೇ ಕಾರಣಕ್ಕಾಗಿ ರದ್ದುಪಡಿಸುವ/ತಿರಸ್ಕರಿಸುವ ಅಧಿಕಾರವನ್ನು 
ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ತುಮಕೂರು ಇವರು ಹೊಂದಿರುತ್ತಾರೆ. ಇವರ ತೀರ್ಮಾನವೇ ಅಂತಿಮವಾದುದು. 

15. ಮೇಲ್ಕಂಡ ಟೆಂಡರ್‌/ಹರಾಜಿನ ಸಂಬಂಧದಲ್ಲಿ ಯಾವುದೇ ವಾದ ವಿವಾದಗಳು ಉದ್ಭವಿಸಿದಲ್ಲಿ, ಡೈರೆಕ್ಟರ್‌ ಜನರಲ್‌ 
ಮತ್ತು ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕರ್ನಾಟಕ ರಾಜ್ಯ, ಬೆಂಗಳೂರು ಇವರು ನೀಡುವ ತೀರ್ಮಾನವೇ 
ಅಂತಿಮವಾಗಿರುತ್ತದೆ. 

16. ಹರಾಜು ಮಾಡಲಿರುವ ನಿರುಪಯುಕ್ತ ವಾಹನಗಳನ್ನು ತುಮಕೂರಿನ ಬಟವಾಡಿಯಲ್ಲಿರುವ ಸಶಸ್ತ್ರ ಮೀಸಲು ಪಡೆ 
ಕಛೇರಿ ಆವರಣದಲ್ಲಿ ಪರಿಶೀಲನೆಗಾಗಿ ನಡಸಿ ಇಚ್ಛೆಯುಳ್ಳವರು ಕಛೇರಿ ವೇಳೆಯಲ್ಲಿ ಡಿವೈ. ಎಸ್‌.ಪಿ. 
ಡಿ.ಎ.ಆರ್‌.. ತುಮಕೂರು ರವರನ್ನು ಸಂಪರ್ಕಿಸಿ ಪರಿಶೀಲನೆ ಹ ಹರಾಜಿನಲ್ಲಿ ಭಾಗವಹಿಸಿ ವಾಹನವನ್ನು 
ಕೊಳ್ಳಬಹುದು. 

ಟೆಂಡರ್‌ ಫಾರಂನ ನಮೂನೆ 
ನಿರುಪಯುಕ್ತ ವಾಹನಗಳಿಗೆ ಟೆಂಡರ್‌ 
ಗೆಂಡ ಪೊಲೀಸ್‌ ಅಧೀಕ್ಷಕರು, 
ತುಮಕೂರು ಜಿಲ್ಲೆ, ತುಮಕೂರು. 


ಮಾನ್ನರೇ. 
$ 
ತಮ್ಮ ಕಛೇರಿಯ ಅಧಿಸೂಚನೆ ಸಂಖ್ಯೆ: ಲೆಕ್ಕ (2)ಎ೦ಟಿ/5/2006-2007, ದಿನಾ೦ಕ: 28.08.2007 ರಲ್ಲಿ ತಿಳಿಸಿದ 
ನಿರುಪಯುಕ್ತ ವಾಹನಗಳನ್ನು ರೂ. (ರೂಪಾಯಿ ) ಗಳಿಗೆ ಖರೀದಿಸಲು ಒಪ್ಪಿರುತ್ತೇನೆ. 
ಸಳ: ತಮ್ಮ ವಿಶ್ವಾಸಿ, 
ಛ ೬ ಯ 
ದಿನಾಂಕ: (ಬಿಡ್‌ದಾರರ ಪೂರ್ಣ ಸಹಿ ಮತ್ತು ವಿಳಾಸ) 
ಪಿ.ಆರ್‌. 559 ಪೊಲೀಸ್‌ ಅಧೀಕ್ಷಕರು, 
ತುಮಕೂರು ಜಿಲ್ಲೆ, ತುಮಕೂರು. 
FORM-l 
(See Rule 9) 


HEALTH AND FAMILY WELFARE DEPARTMENT, 
Office of the Services, Ananda Rao Circle, Bangalore. 
NOTIFICATION 

Smt. Jyothi Basavaraj Chanda working as Pharmacist in the Health and Family Welfare 
Department of office of District Ayurvedic Hospital Bijapur is permitted to change her name of Jyothi 
Mahadeva Nimbala. 

Signature and Designation of the 
PD. 146 Appointing Authority. 


FORM-IV 
(See Rule 12) 
NOTICE 
It is hereby notified that the undersigned has changed her name from THILOTHAME H.R. to 
R. ASHA. 
PD. 147 THILOTHAME H.R. 


ಕರ್ನಾಟಕ ಲೋಕ ಸೇವಾ ಆಯೋಗ, "ಉದ್ಯೋಗ ಸೌಧ" ಬೆಂಗಳೂರು - 560001 
ಅಧಿಸೂಚನೆ 
ಸಂಖ್ಯೆ: ಪಿಎಸ್‌ಸಿ 1 ಆರ್‌ಟಬಿ-1(ಬ್ಯಾ.ಲಾ.)/2007, ದಿನಾಂಕ: 12ನೇ ಸೆಪ್ಟೆಂಬರ್‌ 2007 
ಕರ್ನಾಟಕ ಲೋಕ ಸೇವಾ ಆಯೋಗವು ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದ ಅರ್ಹ ಅಭ್ಯರ್ಥಿಗಳಿಂದ ಈ ಕೆಳಕ೦ಡ ಹುದ್ದೆಗಳಿಗೆ ಕರ್ನಾಟಕ ರಾಜ್ಯ ನಾಗರೀಕ ಸೇವೆಗಳು (ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ತುಂಬದೆ ಇರುವ ಸ್ಥಾನಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001 


ರಡಿಯಲ್ಲಿ ನೇಮಕಾತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೦೩ 




















ಕ್ರಮಸಂಖ್ಯೆ ಇಲಾಖೆಯ ಹೆಸರು ಮತ್ತು ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ 
1 ಭಾರತೀಯ ವೈದ್ಯಪದ್ಧತಿಗಳು ಮತ್ತು ಹೋಮಿಯೋಪತಿ 
ಇಲಾಖೆಯಲ್ಲಿ :- 
ಯುನಾನಿ ವೈದ್ಯರು ದರ್ಜೆ-2 07 ಹುದ್ದೆಗಳು 
ಪ್ರಕೃತಿ ಚಿಕಿತ್ಸೆ ವೈದ್ಯರು ದರ್ಜೆ-2 01 ಹುದ್ದೆ 
ಹೋಮಿಯೋಪತಿ ವೈದ್ಯರು ದರ್ಜೆ2 01 ಹುದ್ದೆ 
2 ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ 27 ಹುದ್ದೆಗಳು 

ಕಾಲೇಜುಗಳಲ್ಲಿ ವಿವಿಧ ವಿಷಯಗಳ ಉಪನ್ಯಾಸಕರು 











ಈ ಅಧಿಸೂಚನೆಗೆ ಅನುಬಂಧಿಸಿರುವ ಅನುಸೂಚಿಯಲ್ಲಿ ಹುದ್ದೆಗಳ ಹೆಚ್ಚಿನ ವಿವರ, ವಿದ್ಯಾರ್ಹತೆ, ವಯೋಮಿತಿ 
ಹಾಗೂ ಮೀಸಲಾತಿ ವಿವರಗಳನ್ನು ನೀಡಲಾಗಿರುತ್ತದೆ. ನೇಮಕಾತಿಗೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ 
ದಿನಾಂಕಕ್ಕೆ ಮೊದಲು ಅಭ್ಯರ್ಥಿಗಳು ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. 

ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ 15-10-2007 ಆಗಿರುತ್ತದೆ. 

ಆಯೋಗವು ನಿಗದಿಪಡಿಸಿರುವ ಅರ್ಜಿ ನಮೂನೆಯಲ್ಲಿ ಅರ್ಜಿಗಳನ್ನು ದ್ವಿಪ್ರತಿಯಲ್ಲಿ ಸಲ್ಲಿಸಬೇಕು. ಇತರೆ ಯಾವುದೇ 
ನಮೂನೆಗಳಲ್ಲಿಯಾಗಲಿ, ಬೆರಳಚ್ಚು ಮಾಡಿರುವ, ಕೈಬರಹದಿ೦ದ ಸಲ್ಲಿಸಲ್ಪಡುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಟಿಪ್ಪಣಿ:- ಅನುಸೂಚಿ'ಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಪ್ರಸಂಗದಲ್ಲಿ ಬದಲಾವಣಿಗೆ 

ಒಳಪಟ್ಟಿರುತ್ತದೆ. 

2. ನಿಗದಿತ ಅರ್ಜಿ ನಮೂನೆಯ ಬೆಲೆ ರೂ: 50/- ಆಗಿರುತ್ತದೆ. ಕಾರ್ಯದರ್ಶಿ, ಕರ್ನಾಟಕ ಲೋಕ ಸೇವಾ 
ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು ಇವರ ಪದನಾಮಕ್ಕೆ ರೂ. 50/-ರ 180/೧0 ಯನ್ನು ಪಡೆದು ಈ ಕೆಳಕಂಡ 


ವಿಳಾಸ'ಗಳ ಕಛೇರಿಗಳಲ್ಲಿ ಅರ್ಜಿಗಳನ್ನು ಪಡೆಯಬಹುದು:- 

(0 (ಕರ್ನಾಟಕ ಲೋಕ ಸೇವಾ ಆಯೋಗದ ಕೇಂದ್ರ ಕಛೇರಿ, 

ಉದ್ಯೋಗ ಸೌಧ, ಬೆ೦ಗಳೂರು-560001. 

(1) | ಕರ್ನಾಟಕ ಲೋಕ ಸೇವಾ ಆಯೋಗದ ಪ್ರಾಂತೀಯ ಕಛೇರಿ, 

ನಂ. 899, 3ನೇ ಮೈನ್‌, 8ನೇ ಅಡ್ಡ ರಸ್ತೆ, ಸರಸ್ಪತಿಪುರಂ, ಮೈಸೂರು-570009. 
(11) | ಕರ್ನಾಟಕ ಲೋಕ ಸೇವಾ ಆಯೋಗದ ಪ್ರಾಂತೀಯ ಕಛೇರಿ, 

ಸಿಟಿಎಸ್‌ ನಂ. 6543 , ಸೆಕ್ಟರ್‌ ನಂ. 10, ಮಾಳ ಮಾರುತಿ ಬಡಾವಣೆ, 
ಆಂಜನೇಯ ನಗರ, ಬೆಳಗಾವಿ -590016. 














(iv) | ಕರ್ನಾಟಕ ಲೋಕ ಸೇವಾ ಆಯೋಗದ ಪ್ರಾಂತೀಯ ಕಛೇರಿ, 
ನಂ. 28, 3ನೇ ಮಹಡಿ, ವಿಕಾಸಭವನ, ಮಿನಿ ವಿಧಾನಸೌಧ, ಗುಲ್ಬರ್ಗಾ-585102. 


ಸೂಚನೆ:- ಅಂಚೆ ಮೂಲಕ ಅರ್ಜಿಗಳನ್ನು ಪಡೆಯಲು ಅಪೇಕ್ಷಿಸುವ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು 
ಕಳುಹಿಸಲಾಗುವುದಿಲ್ಲ. 

3. ಆಯ್ಕೆಯ ಕ್ರಮ:- ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನಾಗಲಿ ಅಥವಾ ಸಂದರ್ಶನ (Personality Test) 
ವನ್ನಾಗಲಿ ಎದುರಿಸಬೇಕಾಗಿರುವುದಿಲ್ಲ. ಕರ್ನಾಟಕ ರಾಜ್ಯ ನಾಗರೀಕ ಸೇವಾ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ 
ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾದ ಖಾಲಿ ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು, 2001 ರನ್ವಯ, ಈ ಹುದ್ದೆಗಳಿಗೆ 
ನಿಗದಿಪಡಿಸಿದ ವಿದ್ಯಾರ್ಹತೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಒಟ್ಟು ಅಂಕಗಳ ಶೇಕಡವಾರನ್ನು ಆಧರಿಸಿ ಜೇಷ್ಠತಾ ಪಟ್ಟಿಯನ್ನು 
ತಯಾರಿಸುವ ಮೂಲಕ ಆಯ್ಕೆ ಮಾಡಲಾಗುವುದು. ಆಯ್ಕೆ ಮಾಡುವಾಗ 29 ರಿಂದ 40 ವರ್ಷ ವಯೋಮಿತಿಯುಳ್ಳವರಿಗೆ 
ಮೊದಲ ಆದ್ಯತೆ ನೀಡಲಾಗುವುದು. 

4. ಶೈಕ್ಷಣಿಕ ವಿದ್ಯಾರ್ಹತೆ ಹಾಗೂ ವಯೋಮಿತಿ:- 

4.1 ಶೈಕ್ಷಣಿಕ ವಿದ್ಯಾರ್ಹತೆ:- ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ 
ಹುದ್ದೆಯ ಮುಂದೆ ಸೂಚಿಸಿರುವ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಬೇಕು ಮತ್ತು ಪೂರಕವಾಗಿ 
ವಿದ್ಯಾರ್ಹತೆಯ ಪ್ರಮಾಣ ಪತ್ರ / ಎಲ್ಲಾ ವರ್ಷಗಳ ಅಂಕಪಟ್ಟಿ ಇತ್ಯಾದಿಗಳನ್ನು ಕಡ್ಡಾಯವಾಗಿ ಅರ್ಜಿಯೊಂದಿಗೆ 
ಲಗತ್ತಿಸತಕ್ಕದ್ದು. 














೨೦೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





4.2 ವಯೋಮಿತಿ:- ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ 
18 ವರ್ಷ ಹೊಂದಿರಬೇಕು ಹಾಗೂ ಗರಿಷ್ಠ 40 ವರ್ಷ ವಯೋಮಿತಿಯನ್ನು ಮೀರಿರಬಾರದು. 

5. ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಕಇ 132 ಎಸ್‌ಎಡಿ 97 ದಿನಾಂಕ 08-02-2000 ರನ್ವಯ, ಪರಿಶಿಷ್ಟ ಜಾತಿ, 
ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ "ಡಿ" ಯಲ್ಲಿ (ನಮೂನೆ ಲಗತ್ತಿಸಿದೆ) ಸಂಬಂಧಿತ ತಹಶೀಲ್ದಾರ್‌ರಿಂದ 
ಪಡೆದ ಮೀಸಲಾತಿ ಪ್ರಮಾಣ ಪತ್ರವನ್ನು ಅಥವಾ ಸಂಬಂಧಿತ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯಿಂದ ಪಡೆದ 
ನಮೂನೆ-1ಎ ರಲ್ಲಿ ಪಡೆದ ಸಿಂಧುತ್ವ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. 
ಟಿಪ್ಪಣಿ:- ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಒಂದು ಸಲ ನಮೂನೆ-1 ರಲ್ಲಿ 
ಪಡೆದ ಸಿಂಧುತ್ವ ಪ್ರಮಾಣ ಪತ್ರವು ಅದು ರದ್ದಾಗುವವರೆಗೆ ಅಥವಾ ಅಭ್ಯರ್ಥಿಯು ತನ್ನ ಜಾತಿ, ಮತ, ಧರ್ಮವನ್ನು 
ಬದಲಿಸುವವರೆಗೆ ಚಾಲ್ತಿಯಲ್ಲಿರುತ್ತದೆ. 

5.1 ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 08 ಸೆನೆನಿ 2001 ದಿನಾಂಕ 13-02-2001 ರನ್ವಯ ಗ್ರಾಮೀಣ 
ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳ ರೀತ್ಯಾ 1 ರಿಂದ 10ನೇ ತರಗತಿಯವರೆಗೆ 
ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶ ಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರುವವರು ಈ ಮೀಸಲಾತಿಯನ್ನು 
ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳನ್ನು ಕ್ಲೇಮ್‌ ಮಾಡುವ ಕಡ್ಡಾಯವಾಗಿ 
ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವ'ನ್ನು ನಮೂನೆ-2ರಲ್ಲಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜು 
ಪಡೆದು ಅದರ ಎರಡು ಫೋಟೋ ಪ್ರತಿಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು (ಇತರೆ ನಮೂನೆಗಳಲ್ಲಿ ಸಲ್ಲಿಸಲ್ಪಡುವ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಅಂತಹವರು ಗ್ರಾಮೀಣ ಮೀಸಲಾತಿಗೆ 
ಅನರ್ಹರಾಗುತ್ತಾರೆ) (ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಇದರಲ್ಲಿ ತೋರಿಸಲಾಗಿದೆ) 

6. ಮುದ್ದಾಂ ಆಗಿ ಅರ್ಜಿಗಳನ್ನು ಸಲ್ಲಿಸಬಯಸುವ ಅಭ್ಯರ್ಥಿಗಳ ಎಲ್ಲಾ ಪ್ರಮಾಣ ಪತ್ರಗಳು, ಅಂಕಪಟ್ಟಿಗಳು, 
ಮುಂತಾದವುಗಳ ದ್ವಿಪ್ರತಿಗಳನ್ನೊಳಗೊ೦ಡ ನಿಗದಿತ ನಮೂನೆಯಲ್ಲಿರುವ ಅರ್ಜಿಯನ್ನು ಕೇಂದ್ರ ಕಛೇರಿ ಅಥವಾ ಪ್ರಾಂತೀಯ 
ಕಛೇರಿಗಳಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಥವಾ ಅದಕ್ಕೂ ಮುಂಚಿತವಾಗಿ ಸಲ್ಲಿಸತಕ್ಕದ್ದು. 
ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಸಲ್ಲಿಸಿದ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. 

ವಿಶೇಷ ಸೂಚನೆ:- ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಭರ್ತಿ ಮಾಡಿ ಸಲ್ಲಿಸಿದ ಅರ್ಜಿಯ ಒಂದು ಪೋಟೋ 

ಪ್ರತಿಯನ್ನು ಇಟ್ಟುಕೊಳ್ಳಲು ಸೂಚಿಸಿದೆ. 

6.1 ಅಂಚೆ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಯಸುವ ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿಗಳನ್ನು 
ಅಡಕಗಳೊಂದಿಗೆ ನೇರವಾಗಿ " ಕಾರ್ಯದರ್ಶಿ, ಕರ್ನಾಟಕ ಲೋಕ ಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು - 
560001 " ಇವರಿಗೆ ಮಾತ್ರ ಕಳುಹಿಸತಕ್ಕದ್ದು. ಯಾವುದೇ ಕಾರಣಕ್ಕೂ ಪ್ರಾಂತೀಯ ಕಛೇರಿಗಳಿಗೆ ಅಂಚೆ ಮೂಲಕ 
ಕಳುಹಿಸತಕ್ಕದ್ದಲ್ಲ. 

6.2 ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಇಲಾಖೆಯ ನೇಮಕಾತಿ ಪ್ರಾಧಿಕಾರದ ಮುಖಾಂತರ ತಮ್ಮ 
ಅರ್ಜಿಗಳನ್ನು ಕರ್ನಾಟಕ ಲೋಕ ಸೇವಾ ಆಯೋಗದ ಕಛೇರಿಗೆ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಥವಾ ಅದಕ್ಕಿಂತ 
ಮುಂಚಿತವಾಗಿ ತಲುಪಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. 

6.3 ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವಜನಿಕ ರಜಾ ದಿನವಾಗಿ 
ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗಿರುವುದು. 

6.4 ಅಭ್ಯರ್ಥಿಯು ತಾನು ಸಲ್ಲಿಸುವ ಅರ್ಜಿಯಲ್ಲಿ ನಿಗದಿಪಡಿಸಿದ ಸಂಬಂಧಿತ ಎಲ್ಲಾ ಅಂಕಣಗಳಲ್ಲಿಯೂ ಸಹ, 
ಹುದ್ದೆಯ / ವಿಷಯದ ಹೆಸರನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು ಮತ್ತು ಅರ್ಜಿಗಳನ್ನು ಒಳಗೊಂಡಿರುವ ಲಕೋಟೆಯ ಮೇಲೆ 
ಪಾರಾ ರಾಸಾ ಸತತ ಸಸ ಸತತ ಸ ಸತತ ಹುದ್ದೆಗಾಗಿ ಅರ್ಜಿ (ಇಲ್ಲಿ ಹುದ್ದೆಯ ನಮೂದಿಸತಕ್ಕದ್ದು) ಎಂದು ತಪ್ಪದೇ 
ಬರೆಯಬೇಕು. ಅರ್ಜಿಯಲ್ಲಿ ಹುದ್ದೆಯ / ವಿಷಯದ ಹೆಸರನ್ನು ನಮೂದಿಸದಿದ್ದಲ್ಲಿ, ಅಂತಹ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. 

6.5 ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೂ ಪ್ರತ್ಯೇಕವಾಗಿ 
ಅರ್ಜಿ ಸಲ್ಲಿಸಬೇಕು. 

7. ಅಭ್ಯರ್ಥಿಗಳು ಹುದ್ದೆಗಾಗಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನೇಮಕಾತಿಗೆ ಗೊತ್ತುಪಡಿಸಲಾದ ಎಲ್ಲಾ ಪ್ರಮಾಣ 
ಪತ್ರಗಳನ್ನು ಸ್ವಯಂ ದೃಢೀಕರಿಸಿ ದ್ವಿಪ್ರತಿಗಳಲ್ಲಿ ಅರ್ಜಿಯೊಂದಿಗೆ ತಪ್ಪದೆ ಲಗತ್ತಿಸಬೇಕು. ಹಾಗೆ ಮಾಡಲು ತಪ್ಪಿದ್ದಲ್ಲಿ ಅಂತಹ 
ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೦೫ 





ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ಪ್ರಮಾಣ ಪತ್ರಗಳು:-. 

1) ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ /ಸೆಮಿಸ್ಪರ್‌ಗಳ ಅಂಕಪಟ್ಟಿಗಳು ಹಾಗೂ 

ಘಟಿಕೋತ್ಸವದ ಪ್ರಮಾಣ ಪತ್ರಗಳು /ಗ್ರೇಡ್‌ನ್ನು ಶೇಕಡವಾರು ಅಂಕಗಳಿಗೆ ಪರಿವರ್ತಿಸಿದ ಪ್ರಮಾಣ ಪತ್ರ 

2) ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ / 

ವರ್ಗಾವಣೆ ಪ್ರಮಾಣ ಪತ್ರ / ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ದತ ಭಾಗ. 

3) ಹುದ್ದೆಗೆ ಅನುಭವ / ತರಬೇತಿ ನಿಗದಿಪಡಿಸಿದ್ದಲ್ಲಿ ಅದರ ಪ್ರಮಾಣ ಪತ್ರಗಳು 

4) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮೀಸಲಾತಿ ಪ್ರಮಾಣ ಪತ್ರ ನಮೂನೆ- ಡಿ ಯಲ್ಲಿ 

5) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ- 2ರಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ) 

6) ಹೌಸ್‌ಮೆನ್‌ಷಿಪ್‌ / ಇಂಟರ್ನ್‌ಷಿಪ್‌ ಪೂರ್ಣಗೊಳಿಸಿದ ಪ್ರಮಾಣಪತ್ರ (ನಿಗದಿಪಡಿಸಿದಲ್ಲಿ) 

8. ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ದೃಢೀಕರಿಸಿದ ಪ್ರಮಾಣ ಪತ್ರಗಳನ್ನು ಲಗತ್ತಿಸಿದ ಬಗ್ಗೆ ಅರ್ಜಿಯೊಂದಿಗೆ ಸ್ವೀಕೃತಿ 
ಪತ್ರದಲ್ಲಿ (ದ್ವಿಪ್ರತಿಯಲ್ಲಿ) ನೀಡಲಾಗಿರುವ ಕ್ರಮ ಸಂಖ್ಯೆಗಳ ಪಕ್ಕದಲ್ಲಿರುವ ಬಾಕ್ಸ್‌ನಲ್ಲಿ " ಲಗತ್ತಿಸಿದೆ ' ಎಂಬುದಾಗಿಯೂ 
ಹಾಗೂ ಕೇಳಿರುವ ಯಾವುದೇ ಪ್ರಮಾಣ ಪತ್ರವನ್ನು ಲಗತ್ತಿಸದೆ ಇದ್ದಲ್ಲಿ " ಲಗತ್ತಿಸಿಲ್ಲಾ ” ಎಂಬುದಾಗಿ ಸ್ಪಷ್ಟವಾಗಿ 
ಬರೆಯತಕ್ಕದ್ದು. ಸಂಪೂರ್ಣವಾಗಿ ಭರ್ತಿ ಮಾಡಿ ಸಹಿ ಮಾಡಿದ ಅರ್ಜಿಯನ್ನು ಸಲ್ಲಿಸಿದ್ದ ಬಗ್ಗೆ ಸ್ವೀಕೃತಿ ಪಡೆಯತಕ್ಕದ್ದು. 
ಅರ್ಜಿಯನ್ನು ಅಂಚೆ ಮೂಲಕ ಕಳುಹಿಸುವವರು, ಸ್ವೀಕೃತಿಯ ಮೇಲ್ಭಾಗದಲ್ಲಿ ಸ್ಪಷ್ಟವಾದ ವಿಳಾಸವನ್ನು ಪಿನ್‌ ಕೋಡ್‌ ಸಹಿತ 
ನಮೂದಿಸಿ ಸ್ವೀಕೃತಿಯ ಮೊದಲ ಪ್ರತಿಯ ಮೇಲ್ಭಾಗದಲ್ಲಿ ಐದು ರೂಪಾಯಿ ಅಂಚೆ ಚೀಟಿ ಅಂಟಿಸತಕ್ಕದ್ದು. 

9. ಈ ಅಧಿಸೂಚನೆಗೆ ಅನುಗುಣವಾಗಿ ಅಭ್ಯರ್ಥಿಯು ಆಯ್ಕೆಯಾದರೆ, ಅಂತಹವರು ಕರ್ನಾಟಕ ರಾಜ್ಯದ 
ಯಾವುದೇ ಭಾಗದಲ್ಲಿ ಸೇವೆ ಸಲ್ಲಿಸಲು ಬದ್ಧರಾಗಿರಬೇಕು. 

10. ದುರ್ನಡತೆ:- ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು 
ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ 
ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ಅನುಸರಿಸಲು ಪ್ರಯತ್ನಸುತ್ತಿರುವನೆಂದು ಅಥವಾ ಅವರ 
ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು 
ಕಂಡುಬಂದಲ್ಲಿ ಅವನು / ಅವಳು ಸ್ವತ: ಕ್ರಿಮಿನಲ್‌ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ, ಹುದ್ದೆಯ 
ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 

ಹೆಚ್‌.ಬಿ. ಚನ್ನರಾಜು 
ಕಾರ್ಯದರ್ಶಿ, (ಪ್ರಭಾರ) 
ಕರ್ನಾಟಕ ಲೋಕ ಸೇವಾ ಆಯೋಗ. 


ಪ.ಜಾ. / ಪ.ಪಂ.ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ-ಡಿ 
(ನಿಯಮ 3ಎ (2) (3) ನ್ನು ನೋಡಿ) 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ” ನೀಡುವ ಪ್ರಮಾಣ ಪತ್ರಗಳ ನಮೂನೆ. 


ಪ್ರಮಾಣ ಪತ್ರ 
ಮು ಅ ಎರಿ ಮುರ ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ಜಲ್ಲೆಯ / ವಿಭಾಗದ 
ES ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ © ಎಂಬುವವರ ಮಗ / 
ಮಗಳಾದ ಶ್ರೀ / ಶ್ರೀಮತಿ ಇವರು ಅನುಸೂಚಿತ ಜಾತಿ / ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ 


ಮಾಡಲಾಗಿರುವ ಜಾತಿ / ಬುಡಕಟ್ಟಿಗೆ ಜೇ ಸೇರಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 
ಸಂವಿಧಾನ (ಅನುಸೂಚಿತ ಜಾತಿಗಳು) ಆದೇಶ, 1950 
ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) ಆದೇಶ, 1950 
ಸಂವಿಧಾನ (ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 
ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟ (ಮಾರ್ಪಾಡು) ಆದೇಶ 1956, ಮುಂಬಯಿ ರಾಜ್ಯ, 
ಪುನರ್‌ ರಚನಾ ಅಧಿನಿಯಮ, 1960, ಪಂಜಾಬ್‌ ರಾಜ್ಯ ಪುನರ್‌ ರಚನಾ ಅಧಿನಿಯಮ, 1966, ಹಿಮಾಚಲ 
ಪ್ರದೇಶ ರಾಜ್ಯ ಅಧಿನಿಯಮ 1970 ಮತ್ತು ಈಶಾನ್ಯ ಪ್ರದೇಶಗಳ (ಪುನರ್‌ ರಚನಾ ಅಧಿನಿಯಮ, 1971ರ ಮೂಲಕ 
ತಿದ್ದುಪಡಿಯಾದಂತೆ). 
ಸಂವಿಧಾನ (ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 


೨೦೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ 
ತಿದ್ದುಪಡಿಯಾದಂತೆ ಸಂವಿಧಾನ (ಅಂಡಮಾನ್‌ ಮತ್ತು ನಿಕೋಬಾರ್‌ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ” 
ಆದೇಶ, 1959 

ಸಂವಿಧಾನ (ದಾದರ್‌ ಮತ್ತು ನಗರ ಹವೇಲಿ) ಅನುಸೂಚಿತ ಜಾತಿಗಳ ಆದೇಶ, 1962 

ಸಂವಿಧಾನ (ಪಾಂಡಿಚೆರಿ) ಅನುಸೂಚಿತ ಜಾತಿಗಳ ಆದೇಶ, 1964 

ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 

ಸಂವಿಧಾನ (ಗೋವಾ, ದಮನ್‌ ಮತ್ತು ದೀವ್‌) ಅನುಸೂಚಿತ ಜಾತಿ / ಬುಡಕಟ್ಟುಗಳ ಆದೇಶ, 1988 

ಸಂವಿಧಾನ (ನಾಗಾಲ್ಯಾಂಡ್‌) ಅನುಸೂಚಿತ ಬುಡಕಟ್ಟುಗ'ಳ ಆದೇಶ 


2. ಶ್ರೀ / ಶ್ರೀಮತಿ / ಕುಮಾರಿ * ಮತ್ತು / ಅಥವಾ ಅವನ*/ಅವಳ* ಕುಟುಂಬವು _ 
ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ _ ಜಲು ವಿಭಾಗದ ಕಾಡಿತು ಮಸ ಎಎ ಗ್ರಾಮ / ಪಟ್ಟಣದ 
ಸಾಮಾನ್ಯ ನಿವಾಸಿ (ಗಳು). 

ಸಹಿ; 
ತೆಹಸೀಲಾರ್‌ _ Fo 
ಸ್ಥಳ: ಪದನಾಮ 
ದಿನಾಂಕ: ಕಛೇರಿಯ ಮೊಹರಿನೊಂದಿಗೆ 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ* 

* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟುಬಿಡಿ / ಹೊಡೆದು ಹಾಕಿ. 
ಸೂಚನೆ:- ಇಲ್ಲಿ ಉಪಯೋಗಿಸಿದ “ ಸಾಮಾನ್ಯ ನಿವಾಸಿಗಳು “ ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 
1950 ರ 20ನೇ ಪ್ರಕರಣದಲ್ಲಿರುವ ಅರ್ಥವನ್ನೇ ಹೊಂದಿರುತ್ತದೆ. 
ಭಾರತ ಸರ್ಕಾರದ ಪತ್ರ ಸಂಖ್ಯೆಬಿಸಿ 12028/2/16 ಎಸ್‌ಸಿಟ - 1 ಗೃಹಮಂತ್ರಾಲಯದ ಅನುಸಾರವಾಗಿ, ಅಂಥ ಪ್ರಮಾಣ 
ಪತ್ರಗಳನ್ನು ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ (ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ) ಪತ್ರ 
ಸಂಖ್ಯೆ13-2-74 ಇಎಸ್‌ಟ (ಎಸ್‌ಸಿಟಿ) ದಿನಾಂಕ 5ನೇ ಆಗಸ್ಟ್‌ 1975 ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು 
ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, 
ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ, ಒಂದು ತಾಲ್ಲೂಕಿನ 
ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ 

ನಮೂನೆ - 2 
ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 96 ಸೇನನಿ 2005, ದಿನಾಂಕ 10-08-2005 
ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ ಶೀಮತಿ ಎಂಬುವವರ ಮಗ / ಮಗಳು / ಪತ್ನಿ ಶ್ರೀ / ಶ್ರೀಮತಿ 
ಧಗ ತಾಸ ಪಾನಾ ಸಾವು, . SE ವಾತ ಮಂ ಚ ಗ್ರಾಮದಲ್ಲಿ ಎ 
ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ ಎ ತರಗತಿಯವರೆಗೆ ಜಿಲ್ಲೆ 
ಮಾ ತಾಲ್ಲೂಕು - ಪಟ್ಟಣ - ಶಾಲೆಯಲ್ಲಿ ವ್ಯಾಸಂಗ ಮಾಡಿ 
ರ ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ 
ಅವಧಿಯಲ್ಲಿ ಕರ್ನಾಟಕದ ಪೌರ-ನಿಗಮಗಳು ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರಸಭೆಗಳ ಅಧಿನಿಯಮ, 1964 
ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ 
ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 
(ಸಹಿ) 
ಮುಖ್ಯೋಪಾಧ್ಯಾಯರು. 
ಮೇಲುರುಜು 
ಕ್ಷೇತ್ರ ಶಿಕ್ಷಣ ಅಧಿಕಾರಿ 


೨೦೦೭ 























ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ 
ಅಧಿಸೂಚನೆ ಸಂಖ್ಯೆ: ಪಿಎಸ್‌ಸಿ 1 ಆರ್‌ಟಬಿ-1(ಬ್ಯಾ.ಲಾ.)/2007 ದಿನಾಂಕ: 12-09-2007 ಕೆ ಅನುಬಂಧ 
ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ: 15-10-2007 
ವಯೋಮಿತಿ 
ಹುದ್ದೆಗಳ | ಇಲಾಖೆಯ ಹೆಸರು, ಹುದ್ದೆಯ ಪದನಾಮ (ದಿನಾಂಕ 
ಅನುಕ್ರಮ ಮತ್ತು ಸಂಖ್ಯೆ ವೇತನ ಶ್ರೇಣಿ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ 21-11-2001 ರ ಹುದ್ದೆಗಳ ವರ್ಗೀಕರಣ 
ಸಂಖ್ಯೆ ಸರ್ಕಾರಿ 
ಅಧಿಸೂಚನೆಯಲ್ಲಿ 
ನಿಗದಿಪಡಿಸಿದಂತೆ) 
(1) (2) (3) (4) (5) (6) 
ಗ್ರೂಪ್‌ - "ಬಿ' ಹುದ್ದೆಗಳು 
01-07 | ಭಾರತೀಯ ವೈದ್ಯಪದ್ಧತಿಗಳು ಮತ್ತು ರೂ: 6000- | ಯುನಾನಿ ಪದವಿಯನ್ನು ಹೊಂದಿರಬೇಕು. ಕನಿಷ್ಠ - 18 | ಪರಿಶಿಷ್ಟ ಜಾತಿ - 06 ಹುದ್ದೆಗಳು 
ಹೋಮಿಯೋಪತಿ ಇಲಾಖೆಯಲ್ಲಿ 11200 | ಕನ್ನಡವನ್ನು ಓದಲು ಮತ್ತು ಬರೆಯಲು ಗರಿಷ್ಠ - 40 | (ಮಹಿಳೆ-03, ಗ್ರಾಮೀಣ-03) 
ಯುನಾನಿ ವೈದ್ಯರು ದರ್ಜೆ-2ರ 07 ಬಲ್ಲವರಾಗಿರಬೇಕು. ಪರಿಶಿಷ್ಟ ಪಂಗಡ(ಇತರೆ)-01 
ಬ್ಯಾಕ್‌ಲಾಗ್‌ ಹುದ್ದೆಗಳು 
08 ಭಾರತೀಯ ವೈದ್ಯಪದ್ಧತಿಗಳು ಮತ್ತು ರೂ: 6000- |1) ಪದವಿಯನ್ನು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ | ಕನಿಷ್ಠ - 18 ಪರಿಶಿಷ್ಟ ಪಂಗಡ(ಇತರೆ) - 01 ಹುದ್ದೆ 
ಹೋಮಿಯೋಪತಿ ಇಲಾಖೆಯಲ್ಲಿ 11200 ಹೊಂದಿರಬೇಕು ಅಥವಾ ಗರಿಷ್ಠ - 40 
ಪ್ರಕೃತಿ ಚಿಕಿತ್ಸೆ ವೈದ್ಯರು ದರ್ಜೆ-2ರ 2) ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ 
ಬ್ಯಾಕ್‌ಲಾಗ್‌ ಡಿಪ್ಲೋಮಾವನ್ನು ಹೊಂದಿರಬೇಕು. ಕನ್ನಡವನ್ನು 
01 ಹುದ್ದೆ. ಓದಲು ಮತ್ತು ಬರೆಯಲು ಬಲ್ಲವರಾಗಿರಬೇಕು. 
09 ಭಾರತೀಯ ವೈದ್ಯಪದ್ಧತಿಗಳು ಮತ್ತು ರೂ: 6000- | ಹೋಮಿಯೋಪತಿ ಪದವಿಯನ್ನು ಹೊಂದಿರಬೇಕು. ಕನಿಷ್ಠ - 18 ಪರಿಶಿಷ್ಟ ಪಂಗಡ(ಇತರೆ)ಸ - 01 ಹುದ್ದೆ 
ಹೋಮಿಯೋಪತಿ ಇಲಾಖೆಯಲ್ಲಿ 11200 ಕನ್ನಡವನ್ನು ಓದಲು ಮತ್ತು ಬರೆಯಲು ಗರಿಷ್ಠ - 40 
ಹೋಮಿಯೋಪತಿ ವೈದ್ಯರು ದರ್ಜೆ-2ರ ಬಲ್ಲವರಾಗಿರಬೇಕು. 
01 ಬ್ಯಾಕ್‌ಲಾಗ್‌ ಹುದ್ದೆ. 






































೨೦೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 
(1) (2) (3) (4) (ಈ) (6) 
10-36 | ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ | ರೂ: 6000- | Must have passed Master degree in second ಕನಿಷ್ಠ - 18 | ಹಿಂದಿ ಉಪನ್ಯಾಸಕರು- 01 ಹುದ್ದೆ 
ವಿವಿಧ ವಿಷಯಗಳ ಉಪನ್ಯಾಸಕರ 27 11200 [class in the subject specified in the ಗರಿಷ್ಠ - 40 | ಪರಿಶಿಷ್ಟ ಜಾತಿ (ಇತರೆ) - 01 ಹುದ್ದೆ 


ಬ್ಯಾಕ್‌ಲಾಗ್‌ ಹುದೆಗಳು 
ತಾ 


corresponding entries in column 3 of 





















































the table:- 
Sl.No. Subject Qualification 
1 2 3 
1. ಹಿಂದಿ - 01 ಹುದ್ದೆ 1 Hindi Hindi, Ratna & 
Praveena 
2. ಅರ್ಥಶಾಸ್ತ್ರ - 06 ಹುದ್ದೆಗಳು ಟೆ Economics Economics 
3. ವಾಣಿಜ್ಯಶಾಸ್ತ 3 Commerce Commerce 
(ವ್ಯವಹಾರ ಅಧ್ಯಯನಶಾಸ್ತ್ರ) (Business 
- 10 ಹುದ್ದೆಗಳು Studies) 
4. ಭೌತಶಾಸ್ತ್ರ - 03 ಹುದ್ದೆಗಳು 4 Physics Physics 
5. ರಸಾಯನಶಾಸ್ತ್ರ - 04 ಹುದ್ದೆಗಳು 5 Chemistry Chemistry 
6. ಜೀವಶಾಸ್ತ್ರ - 03 ಹುದ್ದೆಗಳು 6 Biology Botany or Zoology 




















ಅರ್ಥಶಾಸ್ತ್ರ ಉಪನ್ಯಾಸರು - 06 ಹುದ್ದೆಗಳು 

ಪರಿಶಿಷ್ಟ ಜಾತಿ (ಇತರೆ) - 02 ಹುದ್ದೆಗಳು 
(ಮಹಿಳೆ) - 02 ಹುದ್ದೆಗಳು 
(ಗ್ರಾಮೀಣ) - 01 ಹುದ್ದೆ 

ಪರಿಶಿಷ್ಟ ಪಂಗಡ (ಇತರೆ) - 01 ಹುದ್ದೆ 

ವಾಣಿಜ್ಯಶಾಸ್ತ್ರ (ವ್ಯವಹಾರ ಅಧ್ಯಯನಶಾಸ್ತ್ರ) - 10 

ಹುದ್ದೆಗಳು 

ಪರಿಶಿಷ್ಟ ಜಾತಿ (ಇತರೆ) - 03 ಹುದ್ದೆಗಳು 
(ಮಹಿಳೆ) - 03 ಹುದ್ದೆಗಳು 
(ಗ್ರಾಮೀಣ) - 03 ಹುದ್ದೆಗಳು 

ಪರಿಶಿಷ್ಟ ಪಂಗಡ (ಇತರೆ) - 01 ಹುದ್ದೆ 

ಭೌತಶಾಸ್ತ್ರ - 03 ಹುದ್ದೆಗಳು 

ಪರಿಶಿಷ್ಟ ಜಾತಿ (ಇತರೆ) - 01 ಹುದ್ದೆ 
(ಮಹಿಳೆ) - 01 ಹುದ್ದೆ 

ಪರಿಶಿಷ್ಟ ಪಂಗಡ (ಇತರೆ) - 01 ಹುದ್ದೆ 

ರಸಾಯನ'”ಶಾಸ್ತ್ರ - 04 ಹುದ್ದೆಗಳು 

ಪರಿಶಿಷ್ಟ ಜಾತಿ (ಇತರೆ) - 01 ಹುದ್ದೆ 
(ಮಹಿಳೆ) - 01 ಹುದ್ದೆ 
(ಗ್ರಾಮೀಣ) -01 ಹುದ್ದೆ 

ಪರಿಶಿಷ್ಟ ಪಂಗಡ (ಇತರೆ) - 01 ಹುದ್ದೆ 

ಜೀವಶಾಸ್ತ್ರ - 03 ಹುದ್ದೆಗಳು 

ಪರಿಶಿಷ್ಟ ಜಾತಿ (ಇತರೆ) - 01 ಹುದ್ದೆ 
(ಮಹಿಳೆ) - 01 ಹುದ್ದೆ 

ಪರಿಶಿಷ್ಟ ಪಂಗಡ (ಇತರೆ) - 01 ಹುದ್ದೆ 

















ಮಹಿಳೆ / ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ 
ಅಂತಹ ರಿಕ್ತ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 


ಪಿ.ಆರ್‌. 563 


ಹೆಚ್‌.ಬಿ. ಚನ್ನರಾಜು 
ಕಾರ್ಯದರ್ಶಿ, (ಪ್ರಭಾರ) 
ಕರ್ನಾಟಕ ಲೋಕ ಸೇವಾ ಆಯೋಗ. 





ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೦೯ 





ರಾಜ್ಯ ಸಾಕ್ಷರತಾ ಮಿಷನ್‌ ಪ್ರಾಧಿಕಾರ 
ಲೋಕ ಶಿಕ್ಷಣ ಇಲಾಖೆ 
6ನೇ ಕ್ರಾಸ್‌, ಮಲ್ಲೇಶ್ವರಂ, ಬೆಂಗಳೂರು-560 003 
ಪಠ್ಯ ಪುಸ್ತಕಗಳ ಮುದ್ರಣಕ್ಕಾಗಿ ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಸಿ11/ಕೆಎಸ್‌ಎಲ್‌ಎಂಎ/ಪು.ಮು.01/2007-08, ದಿನಾಂಕ: 22ನೇ ಆಗಸ್ಟ್‌ 2007 
ಕರ್ನಾಟಕ ರಾಜ್ಯ ಸಾಕ್ಷರತಾ ಮಿಷನ್‌ ಪ್ರಾಧಿಕಾರ, ಬೆಂಗಳೂರು ಇವರು ಸಾಕ್ಷರತಾ ಕಾರ್ಯಕ್ರಮಗಳಿಗಾಗಿ ಕೆಳಕಂಡ 
ಪಠ್ಯ ಪುಸ್ತಕಗಳನ್ನು ಮುದ್ರಿಸಿ ಸರಬರಾಜು ಮಾಡಲು ಅರ್ಹ ಮುದ್ರಕರಿಂದ ಎರಡು ಲಕೋಟೆ ಪದ್ಧತಿಯಲ್ಲಿ ಮೊಹರಾದ 
ಟೆಂಡರುಗಳನ್ನು ಆಹ್ವಾನಿಸಲಾಗಿದೆ. 
ಪುಸ್ತಕದ ಹೆಸರು: 
(1) ಭಾರವ್ವ ಕಲಿಯಾಕ-10.00 ಲಕ್ಷ ಪ್ರತಿಗಳು, (2) ಸಾಕ್ಷರ ಸಂಗಾತಿ-3.30 ಲಕ್ಷ ಪ್ರತಿಗಳು 
ವಾರ್ಷಿಕ ವಹಿವಾಟು ರೂ.1.00 ಕೋಟಿ ಮೇಲ್ಪಟ್ಟು ಇರುವಂತಹ ಮತ್ತು ಪಠ್ಯ ಪುಸ್ತಕ ನಿರ್ದೇಶನಾಲಯ 
(ಡಿಎಸ್‌ಇಆರ್‌ಟ) ಇವರಿಗೆ ಪಠ್ಯ ಪುಸ್ತಕಗಳನ್ನು ಮುದ್ರಿಸಿ ಸರಬರಾಜು ಮಾಡಿದವರು ಮಾತ್ರ ಟೆಂಡರ್‌ ಸಲ್ಲಿಸಲು 
ಅರ್ಹರಾಗಿರುತ್ತಾರೆ. 
ವೇಳಾ ಪಟ್ಟಿಯು ಈ ಕೆಳಗಿನಂತಿವೆ: 


1) ಟೆಂಡರ್‌ ಅರ್ಜಿ ವಿತರಣೆ : 25.08.2007 ರಿಂದ 19.09.2007ರ ಸಂಜೆ 5.00 
ಗಂಟೆವರೆಗೆ (ರಜಾ ದಿನಗಳನ್ನು ಹೊರತುಪಡಿಸಿ) 

2) ಟೆಂಡರ್‌ ಸಲ್ಲಿಸಲು ಕೊನೆಯ ದಿನಾಂಕ : 20.09.2007ರ ಸಂಜೆ 5.00 ಗಂಟೆವರೆಗೆ 

3) ತಾಂತ್ರಿಕ ಬಿಡ್‌ ತೆರೆಯುವಿಕೆ (1ನೇ ಲಕೋಟೆ) : 21.09.2007ರ ಬೆಳಗ್ಗೆ 11.00 ಗಂಟೆಗೆ 

4) ಆರ್ಥಿಕ ಬಿಡ್‌ ತೆರೆಯುವಿಕೆ (2ನೇ ಲಕೋಟೆ) : 21.09.2007ರ ಮಧ್ಯಾಹ್ನ 3.00 ಗಂಟೆಗೆ 

5) ಟೆಂಡರ್‌ ದಸ್ತಾವೇಜಿನ ಬೆಲೆ :  ರೂ.1000/- (ಹಿಂತಿರುಗಿಸಲಾಗದು)* 

6) ಇಎಂಡಿ :  ರೂ.5,00,000/-* 


*ಸದಸ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸಾಕ್ಷರತಾ ಮಿಷನ್‌ ಪ್ರಾಧಿಕಾರ, ಬೆಂಗಳೂರು ಇವರ ಹೆಸರಿನಲ್ಲಿ ಡಿಡಿ 
ಖರೀದಿಸಿ ಸಲ್ಲಿಸಬೇಕು. 

ಹೆಚ್ಚಿನ ವಿವರಗಳನ್ನು ಕರ್ನಾಟಕ ರಾಜ್ಯ ಸಾಕ್ಷರತಾ ಮಿಷನ್‌ ಪ್ರಾಧಿಕಾರ, ಲೋಕ ಶಿಕ್ಷಣ ಇಲಾಖೆ, 6ನೇ ಕ್ರಾಸ್‌, 
ಮಲ್ಲೇಶ್ವರಂ, ಬೆಂಗಳೂರು-560003 ಅಥವಾ 

ವೆಬ್‌ಸೈಟ್‌: www.karmassedn.gov.in ಇಲ್ಲಿಂದ ಪಡೆಯಬಹುದು. ಟೆಂಡರುಗಳನ್ನು ಒಪ್ಪುವ ಅಥವಾ 
ತಿರಸ್ಕರಿಸುವ ಅಧಿಕಾರವನ್ನು ಸದಸ್ಯ ಕಾರ್ಯದರ್ಶಿಗಳು ಹೊಂದಿರುತ್ತಾರೆ. 

ಸದಸ್ಯ ಕಾರ್ಯದರ್ಶಿಗಳು, 
ಪಿ.ಆರ್‌. 569 ಕರ್ನಾಟಕ ರಾಜ್ಯ ಸಾಕ್ಷರತಾ ಮಿಷನ್‌ ಪ್ರಾಧಿಕಾರ, 
ಬೆಂಗಳೂರು. 
FORM I 
(See Rule 9) 
OFFICE OF THE POLICE COMMISSIONER, HUBLI, DHARWAD. 
NOTIFICATION 

Shri M.C. Karadigudda working as Armed Police Constable in the Police Department of/office 

of CAR, Hubli, Dharwad is permitted to change his/her name to M.C. Kuragund. 
Police Commissioner, 
PD. 148 Hubli, Dharwad City. 
ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ 
ಸರ್ಕಾರಿ ಮುದ್ರಣಾಲಯ, ನಂ.6/ಇ, 1ನೇ ಅಡ್ಡರಸ್ತೆ, ಕೆ.ಐ.ಎ.ಡಿ.ಬಿ. ಪೀಣ್ಯ, 1ನೇ ಹಂತ, ತುಮಕೂರು ರಸ್ತೆ, ಬೆಂಗಳೂರು-58 
ಕಛೇರಿ ಆದೇಶ ಸಂಖ್ಯೆ: ಡಿ.ಪಿ.ಎಸ್‌./ಖರೀದಿ/ಸಿ-7/2007-08, ದಿನಾಂಕ: 10ನೇ ಸೆಪ್ಟೆಂಬರ್‌ 2007 
ವಿಷಯ: ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ 

ಕ.ಸಾ.ಸ.ಪಾ. ಅಧಿನಿಯಮ 1999ರ ಅನುಸಾರ 'ಎ' ಗ್ರೇಡ್‌ ಕಾಗದ ತಯಾರಿಕಾ ಮಿಲ್ಲುಗಳಿಂದ ಪಠ್ಯಪುಸ್ತಕಗಳ 
ಮುದ್ರಣಕ್ಕಾಗಿ ಬೇಕಾದ 4100 ಎಂ.ಟಿ. ಅಪ್‌ಸೆಟ್‌ ಮುದ್ರಣ ಕಾಗದ (60 ಜಿಎಸ್‌ಎಂ) ಮತ್ತು 400 ಎಂ.ಟಿ. ಎಂ.ಜಿ. ವೈಟ್‌ 
ಕವರ್‌ ಕಾಗದ (170 ಜಿ.ಎಸ್‌.ಎಂ.) ಗಳನ್ನು ಸರಬರಾಜು ಮಾಡಲು ದ್ವಿ ಲಕೋಟೆ ಪದ್ದತಿಯನ್ವಯ ಮೊಹರಾದ 


೨೦೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ. ಈ ಕಾಗದಗಳನ್ನು ಬೆಂಗಳೂರು, ತುಮಕೂರು, ಧಾರವಾಡ ಮತ್ತು ಗುಲ್ಬರ್ಗಾ ಸರ್ಕಾರಿ 
ಮುದ್ರಣಾಲಯಗಳಿಗೆ ಸರಬರಾಜು ಮಾಡಬೇಕಾಗಿರುತ್ತದೆ. 

ಟೆಂಡರ್‌ ದಸ್ತಾವೇಜುಗಳನ್ನು ರೂ.5000/- ಮತ್ತು ರೂ.625/- (ವ್ಯಾಟ್‌ 12.5%) ನ್ನು ನಗದಾಗಿ ಪಾವತಿಸಿ ಕಛೇರಿ 
ವೇಳೆಯಲ್ಲಿ ದಿನಾಂಕ: 10.9.2007 ರಿಂದ 11.10.2007ರ ವರೆಗೆ ಮೇಲ್ಕಂಡ ಕಛೇರಿಯಲ್ಲಿ ಪಡೆಯಬಹುದಾಗಿದೆ. ಭದ್ರತಾ 
ಠೇವಣಿಯಾಗಿ ನೀಡಬೇಕಾದ ಇ.ಎಂ.ಡಿ. ಮೊತ್ತ ರೂ.12 ಲಕ್ಷ. ಟೆಂಡರನ್ನು ಸಲ್ಲಿಸಲು ಕೊನೆಯ ದಿನಾಂಕ: 12.10.2007 
ಮಧ್ಯಾಹ್ನ 3.00 ಗಂಟೆಯವರೆಗೆ. 

ಹೆಚ್ಚಿನ ವಿವರಗಳಿಗೆ ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು. 

ನಿರ್ದೇಶಕರು. 
OFFICE OF THE DIRECTOR OF PRINTING, STATIONERY AND PUBLICATIONS 
Government Press, No.6/E, 1st Cross, K.|.A.D.B. Peenya, 1st Stage, Tumkur Road, 
Bangalore-58. 
No. DPS/PUR/C-7/2007-08, Dated: 10th September 2007 
Subject: Short Term Tender Notification. 

Sealed Tenders are invited in two cover system under KTPP Act 1999 from the 'ಗಿ' grade 
paper mills for the supply of 4100 MT's of 60 gsm offset printing paper and 400 MT of 170 gsm MG 
white cover paper for the printing of Text Books. The papers shall have to be supplied to 
Government presses at Tumkur, Bangalore, Dharwad and Gulbarga. 

The tender documents may be obtained from 10.9.2007 to 11.10.2007 during office hours at 
the above office by paying cash Rs.5000/- towards cost of Tender and VAT 625/- at 12.5%. The 
EMD prescribed at Bid security is Rs.12 lakhs. 

The last date for the submission of the tender document is 12.10.2007 before 3-00 pm. 

Further details, can be obtained from this office during office hours. 

PR- 570 Director. 
ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ 
ಸರ್ಕಾರಿ ಮುದ್ರಣಾಲಯ, ನಂ.6/ಇ, 1ನೇ ಅಡ್ಡರಸ್ತೆ, ಕೆ.ಐ.ಎ.ಡಿ.ಬಿ. ಪೀಣ್ಯ, 1ನೇ ಹಂತ, ತುಮಕೂರು ರಸ್ತೆ, ಬೆಂಗಳೂರು-58 
ಟೆಂಡರ್‌ ಅಧಿಸೂಚನೆ ಸಂಖ್ಯೆ: ಡಿಪಿಎಸ್‌/ಪಿಸಿ/ಬಿಲ್ಸ್‌-2/24/2007-08, ದಿನಾಂಕ: 13ನೇ ಸೆಪ್ಟೆಂಬರ್‌ 2007 
ಮುದ್ರಣಪೂರ್ವ, ಮುದ್ರಣ ಬೈಂಡಿಂಗ್‌ ಹಾಗೂ ಇತರೆ ಕೆಲಸಗಳಿಗಾಗಿ ಟೆಂಡರ್‌ ಪ್ರಕಟಣೆ 

ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಆವರಣ ಹಾಗೂ ಹೈಕೋರ್ಟ್‌ ಆವರಣದಲ್ಲಿ ಮಾನವ ಶಕ್ತಿ ಏಜೆನ್ಸಿ 
ಮೇರೆಗೆ ಮುದ್ರಣ ಪೂರ್ವ, ಮುದ್ರಣ ಬೈಂಡಿಂಗ್‌ ಹಾಗೂ ಇತರೆ ಕೆಲಸ ಸಗಳ ನಿರ್ವಹಣೆಗಾಗಿ 2007- 2008ನೇ ಸಾಲಿಗೆ 
ಕೆಲಸ ನಿರ್ವಹಿಸಲು ಇಚ್ಛೆ ಯುಳ್ಳ ಸಂಸ್ಥೆಗಳಿಂದ ಟೆಂಡರ್‌ ಕರೆಯಲಾಗಿದೆ. ನಿಗದಿತ ಟೆಂಡರ್‌ ನಮೂನೆ ಶುಲ್ಕ ತೆರಿಗೆಗಳು 
ಸೇರಿದಂತೆ ರೂ.563/- (ರೂ. ಐದುನೂರ ಅರವತ್ತ ಮೂರು ಮಾತ್ರ) ನಗದು ರೂಪದಲ್ಲಿ ಇಲಾಖೆಯ ನಗದು ಸಾಜ 
ಪಾವತಿಸಿ ಟೆಂಡರ್‌ ಫಾರಂ ಪಡೆಯಬಹುದಾಗಿದೆ. 


1. ಅರ್ಜಿ ಮಾರಾಟ ಕೊನೆಯ ದಿನಾಂಕ: 12.10.2007 ಮಧ್ಯಾಹ್ನ 4.00 ಗಂಟೆಯ ವರೆಗೆ 


2. ಮೊಹರಾದ ಟೆಂಡರ್‌ ಲಕೋಟೆ 1 ಮತ್ತು 2ನ್ನು ಸ್ವೀಕರಿಸಲು ಕೊನೆಯ ದಿನಾಂಕ: 15.10.2007 ಮಧ್ಯಾಹ್ನ 3.00 
ಗಂಟೆಯವರೆಗೆ. 

3. ಇ.ಎಂ.ಡಿ. ರೂ.50,000/- (ರೂ. ಐವತ್ತು ಸಾವಿರ ರೂ.ಗಳು ಮಾತ್ರ) ಬ್ಯಾಂಕ್‌ ಡಿ.ಡಿ. ಮೂಲಕ 'ನಿರ್ದೇಶಕರ” 
ಹೆಸರಿಗೆ ಪಡೆದು ಸಲ್ಲಿಸಬೇಕು. 

4. ಮೊಹರಾದ ಲಕೋಟೆ 1ನ್ನು ದಿನಾಂಕ: 15.10.2007 ಮಧ್ಯಾಹ್ನ 3.30 ಗಂಟೆಗೆ ತೆರೆಯಲಾಗುವುದು. 

5. ಅರ್ಹ ಟೆಂಡರ್‌ದಾರರ ಮೊಹರಾದ ಲಕೋಟೆ 2ನ್ನು ದಿನಾಂಕ: 17.10.2007 ಮಧ್ಯಾಹ್ನ 3.00 ಗಂಟೆಗೆ 
ತೆರೆಯಲಾಗುವುದು. 

6. ಕಳೆದ ಸಾಲಿನಲ್ಲಿ ಈ ಕೆಲಸಗಳಿಗಾಗಿ ಪಾವತಿಸಲಾದ ಮೊತ್ತ ಸುಮಾರು ರೂ.20 ಲಕ್ಷಗಳು. 
ಹೆಚ್ಚಿನ ಮಾಹಿತಿಯನ್ನು ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. 

ಪಿ.ಆರ್‌. 571 ನಿರ್ದೇಶಕರು. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೧೧ 





ಪ್ರಾಂಶುಪಾಲರ ಕಛೇರಿ, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು 
ಟೆಂಡರ್‌ ಅಧಿಸೂಚನೆ 
ಸಂಖ್ಯೆ: ಬೆಂವೈವಿ:ಸರಬ:39:2007-08, ದಿನಾಂಕ: 23ನೇ ಆಗಸ್ಟ್‌ 2007 
ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ 2008ನೇ ಸಾಲಿಗೆ ವೈದ್ಯಕೀಯ ಜರ್ನಲ್ಸ್‌ಗಳ ಸರಬರಾಜಿಗೆ 
ಮೊಹರಾದ ಟೆಂಡರ್‌ಗಳನ್ನು ಕರೆದಿದೆ. 
ಟೆಂಡರ್‌ ಫಾರಂ ಮತ್ತು ಷರತ್ತುಗಳು ಮುಂತಾದ ವಿವರಗಳನ್ನು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ 
ಕಛೇರಿಯಲ್ಲಿ ಸರ್ಕಾರಿ ಕೆಲಸದ ದಿನಗಳಲ್ಲಿ ಕೆಲಸದ ವೇಳೆಯಲ್ಲಿ ರೂ.350.00 (ರೂ.ಮುನ್ನೂರ ಐವತ್ತು ಮಾತ್ರ) ಗಳನ್ನು 
ನಗದಾಗಿ ಪಾವತಿಸಿ ದಿನಾಂಕ: 23.08.2007 ರಿಂದ 22.09.2007ರ ವರೆಗೆ ಪಡೆದುಕೊಳ್ಳಬಹುದು. ಟೆಂಡರ್‌ ಅರ್ಜಿದಾರರು 
ಟೆಂಡರ್‌ ಫಾರಂನ್ನು ಅಂಚೆ ಮೂಲಕ ಪಡೆಯಲು ಇಚ್ಛಿಸಿದಲ್ಲಿ ಟೆಂಡರ್‌ ಫಾರಂ ಬೆಲೆ ರೂ.350/-ಕ್ಕೆ ಡಿ.ಡಿ. ಯನ್ನು 
ಪ್ರಾಂಶುಪಾಲರು, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು ಇವರ ಹೆಸರಿಗೆ ಸಲ್ಲಿಸುವುದು. ಹಾಗೂ 
ಸ್ವವಿಳಾಸ ಇರುವ 10”x13" ಅಳತೆಯ ಎನ್‌ವೆಲಪ್‌ನಲ್ಲಿ ಸುಮಾರು 350 ಗ್ರಾಂ ತೂಕಕ್ಕೆ ಸರಿ ಹೊಂದುವಂತೆ ಅಂಚೆ ಸ್ಟಾಂಪ್‌ 
ಅಂಟಿಸಿ ಟೆಂಡರ್‌ ಫಾರಂ ಸರಬರಾಜು ಮಾಡಲು ಕೋರಿಕೆ ಪತ್ರ ಸಲ್ಲಿಸುವುದು, ಅಂಚೆ ಮೂಲಕ ಆಗುವ ಎಳಂಬಕ್ಕೆ ಈ 
ಕಛೇರಿ ಜವಾಬ್ದಾರಿಯಲ್ಲ. ಮೊಹರಾದ ಟೆಂಡರ್‌ಗಳನ್ನು ದಿನಾಂಕ: 24.09.2007 ರಂದು ಸಂಜೆ 3.00 ಗಂಟೆಯೊಳಗೆ 
ಖುದ್ದಾಗಿ ಸಲ್ಲಿಸತಕ್ಕದ್ದು ಹಾಗೂ ನಿಗದಿತ ದಿನಾಂಕ ಮತ್ತು ಸಮಯ ಮೀರಿದ ನಂತರ ಬರುವ ಟೆಂಡರ್‌ಗಳನ್ನು ಯಾವುದೇ 
ಕಾರಣಕ್ಕೂ ಸ್ವೀಕರಿಸಲಾಗುವುದಿಲ್ಲ. 
ಪ್ರಾಂಶುಪಾಲರು, 
ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. 


OFFICE OF THE PRINCIPAL BANGALORE MEDICAL COLLEGE, BANGALORE 
TENDER NOTIFICATION 
No. BMC/SUP/39/2007-08, Dated: 23rd August 2007 

Sealed Tenders are invited for Supply of foreign & Indian Medical Journals for the year 2008 
to the Bangalore Medical College, Bangalore. Tender forms with tender terms and conditions along 
with other details can be obtained from the Bangalore Medical College office, during working hours 
on all working days by paying an amount of Rs.350.00 (Rs.Three hundred & fifty only) by cash only 
from 23.08.2007 to 22.09.2007. Tender From can also be obtained through post by D.D. for Rs.350/- 
drawan in favour of Principal, Bangalore Medical College, Bangalore, towards the cost of Tender 
Form and a self addressed along with required postage (stamp) for about 350 grms. weight 10113" 
envelope size has to be sent with request letter. This office will not be responsible for postal 
delay/transaction, Sealed tenders have to be submitted on or before 24.09.2007 at 3.00 p.m. the 
tenders will not be accepted after the prescribed time and date mentioned. 

Principal, 
PD. 93 Bangalore Medical College, Bangalore. 


ಪ್ರಾಂಶುಪಾಲರ ಕಛೇರಿ, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು 
ಟೆಂಡರ್‌ ಅಧಿಸೂಚನೆ 
ಸಂಖ್ಯೆ: ಬೆಂವೈವಿ:ಸರಬ:40:2007-08, ದಿನಾಂಕ: 23ನೇ ಆಗಸ್ಟ್‌ 2007 

ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ 2007-08ನೇ ಸಾಲಿಗೆ ವೈದ್ಯಕೀಯ ಪಠ್ಯ ಪುಸ್ತಕಗಳ ಸರಬರಾಜಿಗೆ 
ಮೊಹರಾದ ಟೆಂಡರ್‌ಗಳನ್ನು ಕರೆದಿದೆ. 

ಟೆಂಡರ್‌ ಫಾರಂ ಮತ್ತು ಷರತ್ತುಗಳು ಮುಂತಾದ ವಿವರಗಳನ್ನು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ 
ಕಛೇರಿಯಲ್ಲಿ ಸರ್ಕಾರಿ ಕೆಲಸದ ದಿನಗಳಲ್ಲಿ ಕೆಲಸದ ವೇಳೆಯಲ್ಲಿ ರೂ.350.00 (ರೂ.ಮುನ್ನೂರ ಐವತ್ತು ಮಾತ್ರ) ಗಳನ್ನು 
ನಗದಾಗಿ ಪಾವತಿಸಿ ದಿನಾಂಕ: 23.08.2007 ರಿಂದ 22.09.2007ರ ವರೆಗೆ ಪಡೆದುಕೊಳ್ಳಬಹುದು. ಟೆಂಡರ್‌ ಅರ್ಜಿದಾರರು 
ಟೆಂಡರ್‌ ಫಾರಂನ್ನು ಅಂಚೆ ಮೂಲಕ ಪಡೆಯಲು ಇಚ್ಛಿಸಿದಲ್ಲಿ ಟೆಂಡರ್‌ ಫಾರಂ ಬೆಲೆ ರೂ.350/-ಕ್ಕೆ ಡಿ.ಡಿ. ಯನ್ನು 
ಪ್ರಾಂಶುಪಾಲರು, ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು ಇವರ ಹೆಸರಿಗೆ ಸಲ್ಲಿಸುವುದು. ಹಾಗೂ 
ಸ್ವವಿಳಾಸ ಇರುವ 1013" ಅಳತೆಯ ಎನ್‌ವೆಲಪ್‌ನಲ್ಲಿ ಸುಮಾರು 450 ಗ್ರಾಂ ತೂಕಕ್ಕೆ ಸರಿ ಹೊಂದುವಂತೆ ಅಂಚೆ ಸ್ಟಾಂಪ್‌ 
ಅಂಟಿಸಿ ಟೆಂಡರ್‌ ಫಾರಂ ಸರಬರಾಜು ಮಾಡಲು ಕೋರಿಕೆ ಪತ್ರ ಸಲ್ಲಿಸುವುದು, ಅಂಚೆ ಮೂಲಕ ಆಗುವ ವಿಳಂಬಕ್ಕೆ ಈ 
ಕಛೇರಿ ಜವಾಬ್ದಾರಿಯಲ್ಲ. ಮೊಹರಾದ ಟೆಂಡರ್‌ಗಳನ್ನು ದಿನಾಂಕ: 24.09.2007 ರಂದು ಸಂಜೆ 3.00 ಗಂಟೆಯೊಳಗೆ 





೨೦೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





ಖುದ್ದಾಗಿ ಸಲ್ಲಿಸತಕ್ಕದ್ದು ಹಾಗೂ ನಿಗದಿತ ದಿನಾಂಕ ಮತ್ತು ಸಮಯ ಮೀರಿದ ನಂತರ ಬರುವ ಟೆಂಡರ್‌ಗಳನ್ನು ಯಾವುದೇ 
ಕಾರಣಕ್ಕೂ ಸ್ವೀಕರಿಸಲಾಗುವುದಿಲ್ಲ. 
ಪ್ರಾಂಶುಪಾಲರು, 
ಬೆ೦ಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, ಬೆ೦ಗಳೂರು. 
OFFICE OF THE PRINCIPAL BANGALORE MEDICAL COLLEGE, BANGALORE 
TENDER NOTIFICATION 
No. BMC/SUP/40/2007-08, Dated: 23rd August 2007 
Sealed Tenders are invited for Supply of foreign & Indian Medical Books for the year 2007-08 
to the Bangalore Medical College, Bangalore. Tender forms with tender terms and conditions along 
with other details can be obtained from the Bangalore Medical College office, during working hours 
on all working days by paying an amount of Rs.350.00 (Rs.Three hundred & fifty only) by cash only 
from 23.08.2007 to 22.09.2007. Tender From can also be obtained through post by D.D. for Rs.350/- 
drawan in favour of Principal, Bangalore Medical College, Bangalore, towards the cost of Tender 
Form and a self addressed along with required postage (stamp) for about 450 grms. weight 10113" 
envelope size has to be sent with request letter. This office will not be responsible for postal 
delay/transaction, Sealed tenders have to be submitted on or before 24.09.2007 at 3.00 p.m. the 
tenders will not be accepted after the prescribed time and date mentioned. 
Principal, 
PD. 94 Bangalore Medical College, Bangalore. 
ಲೋಕೋಪಯೋಗಿ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರ್‌ ರವರ ಕಛೇರಿ, ನಂ.1 ಕಟ್ಟಡಗಳ ವಿಭಾಗ, ಎಸ್‌.ಜೆ.ಪಿ. ಆವರಣ, ಬೆಂಗಳೂರು-01 
ಅಲ್ಲಾವಧಿ ಟೆಂಡರ್‌ ಪ್ರಕಟಣೆ 
(ಎರಡು ಲಕೋಟೆ ಪದ್ಧತಿ) 
ಸಂಖ್ಯೆ: ಕಾಅ:ಕವಿ-1:ಜೆಇ 1:2007-08:119, ದಿನಾಂಕ: 29ನೇ ಆಗಸ್ಟ್‌ 2007 
ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಪರವಾಗಿ ಈ ಕೆಳಕಂಡ ಕೆಲಸಗಳಿಗಾಗಿ ಲೋಕೋಪಯೋಗಿ ಇಲಾಖೆಯ 
ಅಧಿಕೃತ ಗುತ್ತಿಗೆದಾರರಿಂದ ಐಟಂವಾರು ಟೆಂಡರ್‌ಗಳನ್ನು ಎರಡು ಲಕೋಟೆ ಪದ್ಧತಿಯಲ್ಲಿ ಆಹ್ವಾನಿಸಲಾಗಿದೆ. ಈ ಟೆಂಡರನ್ನು 
ಪಿಡಬ್ಲ್ಯೂಜಿ 66 : ಕರ್ನಾಟಕ ಲೋಕೋಪಯೋಗಿ ಇಲಾಖೆಯ ಸಂಹಿತೆ ಸಂಪುಟ ಎರಡು ಮತ್ತು ಕರ್ನಾಟಕ ಸರ್ಕಾರದ 
ಪ್ರಕಟಣೆ ಸಂಖ್ಯೆ: ಪಿಡಬ್ಲ್ಯೂಡಿ 154 ಎಫ್‌ಸಿ 111 2000-01ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕ 
ನಿಯಮಗಳ ಪ್ರಕಾರ ಸ್ವೀಕರಿಸಲಾಗುವುದು. 



































ಕ್ರ ಕೆಲಸದ ಹೆಸರು ಕೆಲಸಕ್ಕೆ |ಇ.ಎಂ.ಡಿ. | ಟೆಂಡರ್‌ ಗುತ್ತಿಗೆ ಕೆಲಸವನ್ನು | ಅರ್ಜಿಯನ್ನು | ಟೆಂಡರನ್ನು | ಟೆಂಡರ್‌ 
ಸಂ. ಇಟ್ಟಿರುವ 1% [ಡಾಕ್ಕೂಮೆಂಟ್‌ | ದಾರರ ಪೂರ್ಣ | ಸಲ್ಲಿಸುವ ಮತ್ತು ಸ್ವೀಕರಿಸುವ | ಕರೆದಿ 
ಮೊಬಲಗು ರೂ.ಗಳಲ್ಲಿ /ಹಣ (ಯಾವ | ದರ್ಜೆ ಗೊಳಿಸಲು | ಖಾಲಿ ಟೆಂಡರ್‌ | ದಿನಾಂಕ: | ರುವುದು 
ರೂ. ಕಾರಣಕ್ಕೂ ಕಾಲಾವಕಾಶ | ಫಾರಂಗಳನ್ನು ಸಂಜೆ 4.00 
ಲಕ್ಷಗಳಲ್ಲಿ ಹಿಂದಿರುಗಿಸ ಪಡೆಯುವ ಗಂಟೆ 
ಲಾಗುವುದಿಲ್ಲ) ದಿನಾಂಕ: ಸಂಜೆ | ಯೊಳಗೆ 
5.30 
ಗಂಟೆಯೊಳಗೆ 
1 | ದೇವರಾಜ ಅರಸು 485.00 |485000 | 50000 + | ಮೊದಲನೇ [06 ತಿಂಗಳು | 20.9.07 ಮತ್ತು | 29.9.07 ಮೊದಲನೆ 
ಭವನದಲ್ಲಿ ಹೆಚ್ಚುವರಿ 12.5% ತೆರಿಗೆ | ದರ್ಜೆ (ಮಳೆಗಾಲ 22.9.07 ಕರೆ 
ಕಾಮಗಾರಿಗಳನ್ನು ಲೋಇ ಸೇರಿ) ಕ್ರಮವಾಗಿ 
ನಿರ್ವಹಿಸುವುದು ನೋಂದಾ 
(ಸಿವಿಲ್‌, ವಿದ್ಯುತ್‌ ಮತ್ತು ಯಿತ ಗುತ್ತಿಗೆ 
ಫಿಶಿಂಗ್‌ ಕೆಲಸಗಳು) ದಾರರು 








ಇದರಲ್ಲಿ ಮೊದಲನೆಯ ಲಕೋಟೆಯು ತಾಂತ್ರಿಕ ಬಿಡ್‌ ಹಾಗೂ ಎರಡನೇ ಲಕೋಟೆಯು ಆರ್ಥಿಕ ಬಿಡ್‌ ಅನ್ನು 
ಒಳಗೊಂಡಿರುತ್ತದೆ. ಈ ಎರಡೂ ಬಿಡ್‌ಗಳ ಮೊಹರಾದ ಲಕೋಟೆಗಳ ಮೇಲೆ ಕಾಮಗಾರಿಯ ಹಾಗೂ ಗುತ್ತಿಗೆದಾರರ 
ಹೆಸರನ್ನು ಅಂಚೆ ವಿಳಾಸದೊಂದಿಗೆ ಕೆಳಗೆ ಸಹಿ ಮಾಡಿರುವವರ ಕಛೇರಿಗೆ ನಿಗದಿಪಡಿಸಿರುವ ದಿನಾಂಕದಂದು ಸಂಜೆ 4.00 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೧೩ 





ಗಂಟೆ ಒಳಗೆ ಸಲ್ಲಿಸತಕ್ಕದ್ದು. ಸಾಧ್ಯವಾದರೆ ತಾಂತ್ರಿಕ ಬಿಡ್‌ ಅನ್ನು ಅಂದೇ ಸಂಜೆ 4.30 ಗಂಟೆಗೆ ಕೆಳಗೆ ಸಹಿ ಮಾಡಿರುವವರ 
ಕಛೇರಿಯಲ್ಲಿ ತೆರೆಯಲಾಗುವುದು. ಇಲ್ಲದಿದ್ದಲ್ಲಿ ಮುಂದಿನ ಕಛೇರಿ ಕೆಲಸದ ದಿನದಂದು ತೆರೆಯಲಾಗುವುದು. 

ಮೊದಲು ತಾಂತ್ರಿಕ ಬಿಡ್‌ (ಲಕೋಟೆ-1) ನಿಬಂಧನೆಗಳಿಗೆ ಅರ್ಹತೆ ಪಡೆಯುವ ಗುತ್ತಿಗೆದಾರರ ಆರ್ಥಿಕ ಬಿಡ್‌ 
(ಲಕೋಟೆ-2) ಅನ್ನು ಮಾತ್ರ ಮುಂದೆ ತಿಳಿಸುವ ದಿನಾಂಕದಂದು ತೆರೆಯಲಾಗುವುದು. ಕಾಮಗಾರಿಗೆ ಸಂಬಂಧಿಸಿದಂತೆ 
ಯಾವುದೇ ಹೆಚ್ಚಿನ ವಿವರಗಳನ್ನು ಮೇಲ್ಕಂಡ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದಾಗಿದೆ. ಇ.ಎಂ.ಡಿ. ಮೊತ್ತವನ್ನು 
ನಿಗದಿತ ರೂಪದಲ್ಲಿ ಲಕೋಟೆ 1 ರಲ್ಲೇ ಸಲ್ಲಿಸಬೇಕು. ಕಾರ್ಮಿಕರ ಕಲ್ಯಾಣ ನಿಧಿಗೆ ಶೇಕಡಾ 1% ರಷ್ಟು ಸುಂಕವನ್ನು 
ಕಟಾಯಿಸಲಾಗುವುದು. (ಸರ್ಕಾರದ ಆದೇಶ ಸಂಖ್ಯೆ: ಎಲ್‌ಡಿ 300 ಎಲ್‌ಇಟಿ 2006, ಬೆಂಗಳೂರು, ದಿನಾಂಕ: 18.1.2007 
ರಂತೆ) 
3. ತಾಂತ್ರಿಕ ಬಿಡ್‌-ಲಕೋಟೆ-1: 

ಟೆಂಡರ್‌ಗಳನ್ನು ಸಲ್ಲಿಸುವಾಗ ಗುತ್ತಿಗೆದಾರರು ಈ ಮುಂದೆ ತಿಳಿಸಿರುವ ದಾಖಲೆಗಳನ್ನು ದ್ವಿಪ್ರತಿಯಲ್ಲಿ ಕಡ್ಡಾಯವಾಗಿ 
ಸಲ್ಲಿಸಬೇಕು ಮತ್ತು ಲಕೋಟೆಯ ಮೇಲೆ "ಲಕೋಟೆ-1 ತಾಂತ್ರಿಕ ಬಿಡ್‌” ಎಂದು ಬರೆದಿರಬೇಕು. 

ಅ) ಇದೇ ಮಾದರಿಯ ಕಾಮಗಾರಿಯನ್ನು ಕಳೆದ 5 ವರ್ಷಗಳ ಅವಧಿಯಲ್ಲಿ ಅಂದರೆ 2002-2003 ರಿಂದ 2006- 
2007 ರಲ್ಲಿ ನಿರ್ವಹಿಸಿರುವ ಹಿ೦ದಿನ ಅನುಭವ ಅರ್ಹತೆಯು ಈ ಮುಂದೆ ತಿಳಿಸಿರುವ ಅಳತೆಗೋಲಿನ 


ಆಧಾರವಾಗಿರುತ್ತದೆ. 
1 ವಾರ್ಷಿಕ ವಹಿವಾಟು ಕನಿಷ್ಟ ಅಂದಾಜುಮೊತ್ತದ ದುಪ್ಪಟ್ಟು ಇದ್ದು ಅದು ಯಾವುದೇ ಎರಡು ವರ್ಷಗಳಲ್ಲಿ 
ನಡೆಸಿರಬೇಕು. 


2. ಟೆಂಡರ್‌ ಕರೆದಿರುವ ಮೊತ್ತಕ್ಕೆ ಶೇಕಡ 90% ಮೌಲ್ಯದ ಟೆಂಡರ್‌ ಕರೆಯಲಾಗಿರುವಂತಹ ಸರಿ ಹೋಲುವಂತ 
ಕಾಮಗಾರಿಯ ಯೋಜನೆಯನ್ನು ತೃಪ್ತಿಕರವಾಗಿ ಪ್ರಧಾನ ಗುತ್ತಿಗೆದಾರರಾಗಿ ಪೂರೈಸಿರಬೇಕು. 

3. ಟೆಂಡರ್‌ ಕರೆದಿರುವ ಮೊತ್ತಕ್ಕೆ ಶೇಕಡಾ 80% ಮೌಲ್ಯಕ್ಕೆ ಕಡಿಮೆ ಇಲ್ಲದ ಮೌಲ್ಯದ ಟೆಂಡರ್‌ 
ಕರೆಯಲಾಗಿರುವಂತಹ ಒಂದು ಕಟ್ಟಡ ಕಾಮಗಾರಿಯನ್ನು ಒಂದು ವರ್ಷದ ಅವಧಿಯಲ್ಲಿ ಪೂರೈಸಿರಬೇಕು. 

4. ಸಲಕರಣೆಗಳು ಹಾಗೂ ಇತರೆ ತಯಾರಿಕಾ ಸಾಮರ್ಥ್ಯದ ಬಗ್ಗೆ ವಿವರಗಳನ್ನು ಸಲ್ಲಿಸಬೇಕು. 

5. ಕಾಮಗಾರಿಯಲ್ಲಿ ಒಳಗೊಂಡಿರುವ ವಿಶಿಷ್ಟವಾದ ಕೆಲಸಗಳಿಗೆ ಉಪಸಗುತ್ತಿಗೆದಾರರನ್ನು ಗುರುತಿಸಬೇಕಾಗಿದ್ದಲ್ಲಿ 
ಅವರ ಹೆಸರು ವಿಳಾಸ ಮತ್ತು ಆ ಕ್ಷೇತ್ರದಲ್ಲಿನ ಅವರ ಅನುಭವದ ಬಗ್ಗೆ ವಿವರ ಸಲ್ಲಿಸಬೇಕು ಮತ್ತು ಅವರ 
ಒಪ್ಪಿಗೆ ಪತ್ರವನ್ನು ಸಲ್ಲಿಸಬೇಕು. 

ಆ) ಆರ್ಥಿಕ ಸ್ಥಿತಿ ಸಾಮರ್ಥ್ಯದ ಬಗ್ಗೆ ಮು೦ದಿನ ದಾಖಲೆಗಳನ್ನು ಲಗತ್ತಿಸಬೇಕು. 

1. ಟೆಂಡರ್‌ ಇಡಲಾದ ಮೊತ್ತಕ್ಕೆ ಯಣಭಾರ ಯೋಗ್ಯತಾ (So॥venಂy ೦9ಗ110816) ಪತ್ರವನ್ನು ಷೆಡ್ಕೂಲ್ಟ್‌ : 
ರಾಷ್ಟ್ರೀಯ ಬ್ಯಾಂಕಿನಿಂದ ಪಡೆದು ಲಗತ್ತಿಸಿರಬೇಕು. 

2. ಗುತ್ತಿಗೆ ಅವಧಿಯಲ್ಲಿ ಷೆಡ್ಕೂಲ್ಡ್‌ : ರಾಷ್ಟೀಕೃತ ಬ್ಯಾಂಕ್‌ನಿಂದ ಟೆಂಡರ್‌ಗೆ ಇಡಲಾದ ಮೊತ್ತಕ್ಕೆ ಸಾಲ : ಓವರ್‌ 
ಡ್ರಾಫ್ಟ್‌ ಸೌಲಭ್ಯ ದೃಢೀಕರಣ ಪತ್ರವನ್ನು ಪಡೆದು ಲಗತ್ತಿಸಿರಬೇಕು. 

3. ಪ್ರಮಾಣ ಪತ್ರ ಫಾರಂ ಎಲ್‌ ಅನ್ನು ನೋಟರಿಯವರಿಂದ ಪ್ರಮಾಣೀಕರಿಸಿದ ರೂ.100.00 ಛಾಪಾ 
ಕಾಗದದಲ್ಲಿ ಭರ್ತಿಮಾಡಿ ಲಗತ್ತಿಸಿರಬೇಕು. 

ಇ) ತಾಂತ್ರಿಕ ವರ್ಗದ ಸಿಬ್ಬಂದಿ ಮತ್ತು ಅನುಭವದ ವಿವರಗಳು. 

ಈ) ಇ.ಎಂ.ಡಿ. ಯನ್ನು ಕಾರ್ಯಪಾಲಕ ಅಭಿಯಂತರರು, ನಂ.1 ಕಟ್ಟಡಗಳ ವಿಭಾಗ, ಬೆ೦ಗಳೂರು ಇವರ ಹೆಸರಿನಲ್ಲಿ 
ಒತ್ತೆಯಿರುವ ಡಿ.ಡಿ. : ಬ್ಯಾಂಕ್‌ ಗ್ಯಾರಂಟಿ : ಎಫ್‌ಡಿ.ಆರ್‌. : ಎನ್‌.ಎಸ್‌.ಸಿ. ಸ್ವರೂಪದಲ್ಲಿದ್ದು ಅದನ್ನು ಟೆಕ್ನಿಕಲ್‌ 
ಬಿಡ್‌ಗೆ ಲಗತ್ತಿಸಿರಬೇಕು. ಆರ್ಥಿಕ ಬಿಡ್‌ನೊಂದಿಗೆ ಒತ್ತೆಯಿಡದ ಎನ್‌.ಎಸ್‌.ಸಿ. ಹಾಗೂ ಇ.ಎಂ.ಡಿ. ಇಲ್ಲದ 
ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. ಬ್ಯಾಂಕ್‌ ಗ್ಯಾರೆಂಟಿ : ಡಿಡಿ: ಎಫ್‌.ಡಿ.ಆರ್‌. : ಇವುಗಳ ಸಿ೦ಧೂತ್ವವು 
ಕನಿಷ್ಟ 180 ದಿನಗಳಾಗಿರುತ್ತದೆ. 

2) ಫೈನಾನ್ಸಿಯಲ್‌ ಬಿಡ್‌ - ಲಕೋಟೆ-2 

ದ್ವಿಪ್ರತಿಯಲ್ಲಿ ನೀಡಿರುವ ಷೆಡ್ಯೂಲ್‌-ಬಿ ಯಲ್ಲಿ ದರಗಳನ್ನು ಅಂಕಿ ಮತ್ತು ಅಕ್ಷರಗಳೆರಡರಲ್ಲೂ ನಮೂದಿಸಬೇಕು. ಎಲ್ಲಾ 

ವಿವರಗಳನ್ನು ಭರ್ತಿಮಾಡಿ ಮೊಹರು ಮಾಡಿದ ಲಕೋಟೆಯಲ್ಲಿರಿಸಿ, ಲಕೋಟೆ-2 ಫೈನಾನ್ಸಿಯಲ್‌ ಬಿಡ್‌ ಎಂದು 

ನಮೂದಿಸಿರಬೇಕು. 

3) ಯಾವ ಕಾರಣವನ್ನು ತಿಳಿಸದೇ ಟೆಂಡರ್‌ಗಳನ್ನು ಸ್ವೀಕರಿಸುವ ಅಥವಾ ನಿರಾಕರಿಸುವ ಹಕ್ಕನ್ನು ಇಲಾಖೆಯಲ್ಲಿ 
ಕಾಯ್ದಿರಿಸಿಕೊಳ್ಳಲಾಗಿದೆ. 

4) ಟೆಂಡರಿನಲ್ಲಿ ಗುತ್ತಿಗೆದಾರರ ಷರತ್ತುಗಳಿದ್ದಲ್ಲಿ ಅಂತಹ ಟೆಂಡರ್‌ನ್ನು ತಿರಸ್ಕರಿಸಲಾಗುವುದು. 


೨೦೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





5) ಟೆಂಡರ್‌ ಫಾರಂಗಳಿಗಾಗಿ ಟೆಂಡರ್‌ದಾರರು, ಅರ್ಜಿ ಸಲ್ಲಿಸುವಾಗ ಚಾಲ್ತಿಯಲ್ಲಿರುವ ಗುತ್ತಿಗೆ ನೋಂದಣಿ ಪಾಸ್‌ಬುಕ್‌ 
ಆದಾಯ ತೆರಿಗೆ ಚುಕ್ತಾ ಮಾಡಿರುವ ಇತ್ತೀಚಿನ ದೃಢೀಕರಣ ಪತ್ರದ ಮೂಲ ಪ್ರತಿಯನ್ನು ಹಾಗೂ ಕೆಲಸದ ಅರ್ಹತೆಯ 
ಬಗ್ಗೆ ದೃಢೀಕರಣ ಪತ್ರಗಳನ್ನು ಹಾಜರುಪಡಿಸಬೇಕು. 

6) ಇಲಾಖೆಯಿಂದ ಯಾವುದೇ ಸಾಮಗ್ರಿಗಳನ್ನು ಸರಬರಾಜು ಮಾಡುವುದಿಲ್ಲ. ಅವಶ್ಯವಿರುವ ಎಲ್ಲಾ ಸಾಮಗ್ರಿಗಳ ಅರ್ಹ 
ಪತ್ರಗಳೊಂದಿಗೆ ಹಾಗೂ ವಿದ್ಯುತ್‌, ನೀರು ಸರಬರಾಜು ಗುತ್ತಿಗೆದಾರರು ತಮ್ಮ ಸ್ವಂತ ವ್ಯವಸ್ಥೆಯಲ್ಲಿ ಪಡೆದುಕೊಳ್ಳಬೇಕು. 


7) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 2003 ಗಳಲ್ಲಿ ಗೊತ್ತುಪಡಿಸಿರುವ 
ಪಾರದರ್ಶಿಕೆಯ ನಿಯಮ ನಿಬಂಧನೆಗಳು ಒಳಪಟ್ಟಿರುತ್ತದೆ. 
8) ಲಕೋಟೆ-। ತಾಂತ್ರಿಕ ಬಿಡ್‌ ಮತ್ತು ಲಕೋಟೆ-2 ಆರ್ಥಿಕ ಬಿಡ್‌ ಅನ್ನು ಪ್ರತ್ಯೇಕವಾಗಿ ಮೊಹರುಮಾಡಿ ಒಂದು 


ಲಕೋಟೆಯಲ್ಲಿ ಟೆಂಡರ್‌ ಸಲ್ಲಿಸಬೇಕು. ಲಕೋಟೆ-1 ತಾಂತ್ರಿಕ ಬಿಡ್‌ನಲ್ಲಿ ಅರ್ಹರಾಗುವ ಗುತ್ತಿಗೆದಾರರ ಲಕೋಟೆ-2 
ಫೈನಾನ್ಸಿಯಲ್‌ ಬಿಡ್‌ನ್ನು ಮಾತ್ರ ಮುಂದೆ ತಿಳಿಸುವ ದಿನಾಂಕದಂದು ತೆರೆಯಲಾಗುವುದು. 
ಕಾರ್ಯಪಾಲಕ ಇಂಜಿನಿಯರ್‌, 
ನಂ.1 ಕಟ್ಟಡಗಳ ವಿಭಾಗ, ಬೆಂಗಳೂರು-01. 
ಕಾರ್ಯಪಾಲಕ ಅಭಿಯಂತರವರ ಕಛೇರಿ, ಪಿ.ಡಬ್ಲ್ಯೂಡಿ. ವಿಭಾಗ, ಚಿತ್ರದುರ್ಗ 
ಟೆಂಡರ್‌ ಪ್ರಕಟಣೆ ಸಂಖ್ಯೆ: ಕಾಪಾಅ:ಲೋಇ.ಚಿ:08:2007-2008, ದಿನಾಂಕ: 28ನೇ ಆಗಸ್ಟ್‌ 2007 

ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ನೋಂದಾಯಿತ ಗುತ್ತಿಗೆದಾರರಿಂದ ಈ ಕೆಳಕಂಡ ಕಾಮಗಾರಿಗಳಿಗೆ 
ಮೊಹರಾದ ಲಕೋಟಿಯ ಮೇಲೆ ಕಾಮಗಾರಿಯ ಹೆಸರುಗಳನ್ನು ಬರೆದಿರುವ ಐಟಂವಾರು ಟೆಂಡರ್‌ಗಳನ್ನು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಆಧ್ಯಾದೇಶ-2000 ಹಾಗೂ ಆ್ಯಕ್ಸ್‌-2000ರ ಪ್ರಕಾರ ದ್ವಿಪ್ರತಿಗಳಲ್ಲಿ ಕರ್ನಾಟಕ 
ರಾಜ್ಯ ಸರ್ಕಾರದ ರಾಜ್ಯಪಾಲರ ಪರವಾಗಿ ಈ ಕೆಳಗೆ ಸಹಿ ಮಾಡಿದ ಅಧಿಕಾರಿಗಳಿಂದ ಆಹ್ವಾನಿಸಲಾಗಿದೆ. ಈ ಟೆಂಡರ್‌ಗಳನ್ನು 
ಕೆಳಗೆ ಸಹಿ ಮಾಡಿದವರಿಂದ ಏಕಕಾಲಕ್ಕೆ ಅಧೀಕ್ಷಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಶಿವಮೊಗ್ಗ ವೃತ್ತ, 
ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಮತ್ತು ಕಾರ್ಯಪಾಲಕ ಅಭಿಯಂತರರು, ಪಿಡಬ್ಲ್ಯೂಡಿ ವಿಭಾಗ, ಚಿತ್ರದುರ್ಗ ಇವರ 
ಕಾರ್ಯಾಲಯದಲ್ಲಿ ಈ ಕೆಳಗೆ ನಮೂದಿಸಿರುವ ಕಾಮಗಾರಿಗಳ ಎದಿರು ಸೂಚಿಸಿರುವ ದಿನಾಂಕಗಳಂದು ಸಾಯಂಕಾಲ 4.00 
ಗಂಟೆಯವರೆಗೆ ಸ್ವೀಕರಿಸಲಾಗುವುದು. ಟೆಂಡರುಗಳನ್ನು ಈ ಕೆಳಗೆ ಸಹಿ ಮಾಡಿರುವವರು ನಮೂದಿಸಿರುವ ದಿನಾಂಕದಂದು 
ಸಂಜೆ 4.30 ಗಂಟೆಗೆ ಅಥವಾ ಇತರೆ ಅನುಕೂಲಕರವಾದ ದಿನ ಟೆಂಡರುದಾರರ ಅಥವಾ ಅವರ ಪ್ರತಿನಿಧಿಗಳ ಸಮ್ಮುಖದಲ್ಲಿ 
ತೆರೆಯಲಾಗುವುದು. ಈ ಕೆಳಗೆ ನಮೂದಿಸಿದ ದಿನಾಂಕಗಳು ಸಾರ್ವಜನಿಕ ರಜಾದಿನವಾದರೆ ಮಾರನೆಯ ಕೆಲಸದ ದಿನವೇ 
ಅನ್ವಯಿಸುತ್ತದೆ ಎಂದು ತಿಳಿಯತಕ್ಕದ್ದು. 

ಹೆಚ್ಚಿನ ವಿವರಗಳಿಗೆ ಕಾರ್ಯಪಾಲಕ ಅಭಿಯಂತರರು, ಪಿಡಬ್ಲ್ಯೂಡಿ ವಿಭಾಗ, ಚಿತ್ರದುರ್ಗ ಇವರ ಕಛೇರಿಯನ್ನು 
ಕಛೇರಿ ಕೆಲಸದ ಸಮಯದಲ್ಲಿ ಸಂಪರ್ಕಿಸಬಹುದು. 


ಪಿ.ಆರ್‌. 561 












































ಕ್ರ. ಕಾಮಗಾರಿಯ ಹೆಸರು ಟೆಂಡರಿಗೆ | ಮುಂಗಡ ಟೆಂಡರು ಗುತ್ತಿಗೆ ಕಾಮಗಾರಿಯನ್ನು 
ಸಂ. ಇಟ್ಟಿರುವ (ಠೇವಣಿ ಹಣ | ಫಾರಂಗಳ | ದಾರರ ಪೂರ್ಣ 
ಹಣ ರೂ. | ರೂ.ಗಳಲ್ಲಿ | ಬೆಲೆ ರೂ. | ದರ್ಜೆ ಗೊಳಿಸಲು 
ಲಕ್ಷಗಳಲ್ಲಿ ನಿಗದಿಪಡಿಸಿರುವ 
ಅವಧಿ ಮಳೆಗಾಲ 
ಸೇರಿ 
1 2 3 4 5 6 7 
1 |ಚಿತ್ರದುರ್ಗಗ ತಾಲ್ಲೂಕು ಭರಮಸಾಗರದಲ್ಲಿ| 190.00 |190000-00 | 15000-00 | ಒಂದನೇ | 9 (ಒಂಬತ್ತು) 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ + ತೆರಿಗೆ ದರ್ಜೆ ತಿಂಗಳು 
ನಿರ್ಮಾಣ 
2 | ಹೊಸದುರ್ಗ ತಾಲ್ಲೂಕು ಹೊಸದುರ್ಗದಲ್ಲಿ| 63.00 | 63000-00 | 8000-00 | ಒಂದನೇ | 9 (ಒಂಬತ್ತು) 
ಲೋಕೋಪಯೋಗಿ ಇಲಾಖೆ ಸಿಬ್ಬಂದಿ ವಸತಿ + ತೆರಿಗೆ ದರ್ಜೆ ತಿಂಗಳು 
ಗೃಹ ನಿರ್ಮಾಣ 
3 |ಹೊಳಲ್ಪೆರೆ ತಾಲ್ಲೂಕು ಹೊಳಲ್ಕೆರೆಯಲ್ಲಿ 70.00 | 70000-00 | 8000-00 | ಒಂದನೇ | 9 (ಒಂಬತ್ತು) 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟಡ + ತೆರಿಗೆ ದರ್ಜೆ ತಿಂಗಳು 
ನಿರ್ಮಾಣ 
4 |ಚಿತ್ರದುರ್ಗ ತಾಲ್ಲೂಕು ಚಿತ್ರದುರ್ಗದಲ್ಲಿ | 43.00 | 43000-00 | 5000-00 | ಒಂದನೇ | 9 (ಒಂಬತ್ತು) 
ಲೋಕೋಪಯೋಗಿ ಇಲಾಖೆ ಸಿಬ್ಬಂದಿ ವಸತಿ + ತೆರಿಗೆ ದರ್ಜೆ ತಿಂಗಳು 
ಗೃಹ ನಿರ್ಮಾಣ 





ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆ ಸೆಪ್ಟೆಂಬರ್‌ ೧೩, ೨೦೦೭ ೨೦೧೫ 
































1 p 3 4 5 6 7 

5 | ಹಿರಿಯೂರು ತಾಲ್ಲೂಕು ಹಿರಿಯೂರಿನಲ್ಲಿ, 30.00 | 30000-00 | 3000-00 | ಒಂದನೇ | 9 (ಒಂಬತ್ತು) 
ಲೋಕೋಪಯೋಗಿ ಇಲಾಖೆಯ ಸಹಾಯಕ + ತೆರಿಗೆ ದರ್ಜೆ ತಿಂಗಳು 
ಇಂಜಿನಿಯರ್‌ಗಳ ವಸತಿ ಗೃಹ ನಿರ್ಮಾಣ 





ಟೆಂಡರ್‌ ದಿನಾಂಕಗಳ ವಿವರಗಳು ಈ ಕೆಳಕಂಡಂತಿವೆ: 
1 ಖಾಲಿ ಟೆಂಡರ್‌ ಫಾರಂಗಳಿಗೆ ಅರ್ಜಿ ಸಲ್ಲಿಸುವ ಕಡೆಯ ದಿನಾಂಕ : . 01.10.2007 (ಕಛೇರಿ ಕೆಲಸದ ವೇಳೆಯಲ್ಲಿ) 


2) ಖಾಲಿ ಟೆಂಡರ್‌ ಫಾರಂಗಳನ್ನು ನೀಡುವ ದಿನಾಂಕ : 04.10.2007 (ಕಛೇರಿ ಕೆಲಸದ ವೇಳೆಯಲ್ಲಿ) 
3) ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸುವ ಕಡೆಯ ದಿನಾಂಕ : 06.10.2007 ಸಂಜೆ 4.00 ಗಂಟೆಯವರೆಗೆ, 
4) ಮೊಹರಾದ ಟೆಂಡರ್‌ಗಳನ್ನು ತೆರೆಯುವ ದಿನಾಂಕ :... 06.10.2007 ಸಂಜೆ 4.30 ಗಂಟೆಗೆ. 


ಕ್ರಮ ಸಂಖ್ಯೆ - 1 ರಿಂದ 3 ಕಾಮಗಾರಿಯ ಟೆಂಡರ್‌ಗಳನ್ನು ದ್ವಿ ಲಕೋಟೆ ಪದ್ಧತಿಯಲ್ಲಿ (ತಾಂತ್ರಿಕ ಬಿಡ್‌ ಮತ್ತು 
ಆರ್ಥಿಕ ಬಿಡ್‌) ಆಹ್ವಾನಿಸಲಾಗಿದೆ. 

1) ಗುತ್ತಿಗೆದಾರರು ತಾಂತ್ರಿಕ ಬಿಡ್‌ನ್ನು ದ್ವಿಪ್ರತಿಗಳಲ್ಲಿ ನಿಗದಿತ ರೀತಿಯಲ್ಲಿ ಭರ್ತಿ ಮಾಡಿ ಅವಶ್ಯಕ ದೃಢೀಕೃತ 
ದಾಖಲಾತಿಗಳನ್ನು ಲಗತ್ತಿಸಿ ಲಕೋಟೆಯಲ್ಲಿ ಮೊಹರು ಮಾಡಿ ಲಕೋಟೆಯ ಮೇಲೆ ತಾಂತ್ರಿಕ ಬಿಡ್‌ ಎಂದು 
ನಮೂದಿಸಿ ಕಾಮಗಾರಿಯ ಹೆಸರು ಮತ್ತು ಗುತ್ತಿಗೆದಾರರ ಪೂರ್ಣ ವಿಳಾಸವನ್ನು ನಮೂದಿಸತಕ್ಕದ್ದು. 

2) ಗುತ್ತಿಗೆದಾರರು ಆರ್ಥಿಕ ಬಿಡ್‌ನ್ನು ದಿಪ್ರತಿಗಳಲ್ಲಿ "ನಿಗದಿತ ರೀತಿಯಲ್ಲಿ ಭರ್ತಿ ರಾಡಿ ಷೆಡ್ಯೂಲ್‌- “ಬ” ನಲ್ಲಿ ದರಗಳನ್ನು 
ನಿಗದಿತ ರೀತಿಯಲ್ಲಿ ಭರ್ತಿ ಮಾಡಿ ಲಕೋಟೆಯಲ್ಲಿ ಮೊಹರು ಮಾಡಿ ಲಕೋಟೆಯ ಮೇಲೆ ಆರ್ಥಿಕ ಬಿಡ್‌ ನಹ 
ನಮೂದಿಸಿ ಕಾಮಗಾರಿಯ ಹೆಸರು ಮತ್ತು ಗುತ್ತಿಗೆದಾರರ ಪೂರ್ಣ ವಿಳಾಸವನ್ನು ನಮೂದಿಸತಕ್ಕದ್ದು. 
ಮೇಲ್ಕಂಡ ತಾಂತ್ರಿಕ ಬಿಡ್‌ ಮತ್ತು ಆರ್ಥಿಕ ಬಿಡ್‌ ಎರಡನ್ನೂ ಇನ್ನೊಂದು ಲಕೋಟೆಯಲ್ಲಿ ಹಾಕಿ ಕಾಮಗಾರಿಯ 

ಹೆಸರು ಹಾಗೂ ಗುತ್ತಿಗೆದಾರರ ಪೂರ್ಣ ವಿಳಾಸ ನಮೂದಿಸಿ ಮೊಹರು ಮಾಡಿರುವ ಟೆಂಡರ್‌ಗಳನ್ನು ಮೇಲೆ ನಿಗದಿಪಡಿಸಿದ 
ದಿನಾಂಕದಂದು ಸಲ್ಲಿಸುವುದು. 
ತಾಂತ್ರಿಕ ಬಿಡ್‌ನ್ನು ಮೊದಲು ತೆರೆಯಲಾಗುವುದು. ಗುತ್ತಿಗೆದಾರರು ಇದರಲ್ಲಿ ಒದಗಿಸಲಾದ ವಿವರಗಳನ್ನು 
ಪರಿಶೀಲಿಸಲಾಗುವುದು ಮತ್ತು ತೃಪ್ತಿಕರವಾದ ವಿವರಗಳನ್ನು ಸಲ್ಲಿಸಿದ ಗುತ್ತಿಗೆದಾರರ ತಾಂತ್ರಿಕ ಬಿಡ್‌ಗಳನ್ನು ಸಕ್ಷಮ 
ಪ್ರಾಧಿಕಾರದಿಂದ ಅನುಮೋದನೆಯಾದ ನಂತರ ಅರ್ಹರಾದ ಗುತ್ತಿಗೆದಾರರ ಆರ್ಥಿಕ ಬಿಡ್‌ಗಳನ್ನು ತೆರೆಯಲಾಗುವುದು. 
ಆರ್ಥಿಕ ಬಿಡ್‌ಗಳನ್ನು ತೆರೆಯುವ ದಿನಾಂಕವನ್ನು ಅರ್ಹ ಗುತ್ತಿಗೆದಾರರಿಗೆ ತಿಳಿಸಲಾಗುವುದು. ತಾಂತ್ರಿಕ ಬಿಡ್‌ನಲ್ಲಿ ಅನರ್ಹರಾದ 
ಗುತ್ತಿಗೆದಾರರ ಆರ್ಥಿಕ ಬಿಡ್‌ ತೆರೆಯಲಾಗುವುದಿಲ್ಲ. ಈ ವಿಷಯದಲ್ಲಿ ಸಕ್ಷಮ ಅಧಿಕಾರಿಗಳ ನಿರ್ಧಾರವು ಅಂತಿಮವಾಗಿರುತ್ತದೆ. 
ಕ್ರಮ ಸಂಖ್ಯೆ - 4 ರಿಂದ 5 ರ ವರೆಗಿನ ಕಾಮಗಾರಿಗಳ ಟೆ೦ಡರ್‌ಗಳನ್ನು ಏಕ ಲಕೋಟೆ ಪದ್ಧತಿಯಲ್ಲಿ (ಆರ್ಥಿಕ 
ಬಿಡ್‌) ಆಹ್ವಾನಿಸಲಾಗಿದೆ. 
ನಿಬಂಧನೆಗಳು: 

1) ಕಾಮಗಾರಿಗೆ ಅವಶ್ಯಕವಿರುವ ಎಲ್ಲಾ ಯಂತ್ರೋಪಕರಣ ಮತ್ತು ಸಾಮಾಗ್ರಿಗಳನ್ನು ಗುತ್ತಿಗೆದಾರರೇ 
ಒದಗಿಸಿಕೊಳ್ಳತಕ್ಕದ್ದು ಮತ್ತು ಇಲಾಖಾವತಿಯಿ೦ದ ಯಾವುದೇ ಸಾಮಾಗ್ರಿಗಳನ್ನು ನೀಡಲಾಗುವುದಿಲ್ಲ. 

2) ಖಾಲಿ ಟೆಂಡರ್‌ ಫಾರಂ ವಿತರಿಸುವಾಗ ಗುತ್ತಿಗೆದಾರರ ನೋಂದಣಿ ಪುಸ್ತಕವನ್ನು ಕಡ್ಡಾಯವಾಗಿ ಹಾಜರುಪಡಿಸಿ 
ಅದರಲ್ಲಿ ಕಾಮಗಾರಿಗಳ ವಿವರಗಳನ್ನು ದಾಖಲಿಸಿಕೊಳ್ಳತಕ್ಕದ್ದು. 

3) ಸತತವಾಗಿ 3 ಬಾರಿ ಖಾಲಿ ಟೆಂಡರ್‌ ಫಾರಂ ಖರೀದಿಸಿ ಟೆಂಡರ್‌ ಹಾಕದೇ ಇರುವ ಗುತ್ತಿಗೆದಾರರು 
ಟೆಂಡರ್‌ಫಾರಂಗಾಗಿ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. 

4) ಕಾಮಗಾರಿಯನ್ನು ಉಪಗುತ್ತಿಗೆ ನೀಡುವುದನ್ನು ನಿಷೇಧಿಸಲಾಗಿದೆ. 

5) ಗುತ್ತಿಗೆದಾರರು ಕಾರ್ಯಾದೇಶ ಪತ್ರ ಸ್ವೀಕರಿಸಿದ ಒ೦ದು ವಾರದೊಳಗೆ ಗುತ್ತಿಗೆ ಕರಾರು ಮಾಡಿಕೊಳ್ಳದಿದ್ದಲ್ಲಿ ಅಥವಾ 
ಗುತ್ತಿಗೆ ಕರಾರನ್ನು ಮಾಡಿಕೊಂಡ ನಂತರ ಒಂದು ವಾರದೊಳಗೆ ಕಾಮಗಾರಿಯನ್ನು ಪ್ರಾರಂಭಿಸದಿದ್ದಲ್ಲಿ ಹೊಣೆ 
ಮತ್ತು ಜವಾಬ್ದಾರಿ ಮೇಲೆ ಗುತ್ತಿಗೆಯನ್ನು ರದ್ದುಪಡಿಸಿ ಇ.ಎಂ.ಡಿ.ಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು. 

6) ಟೆಂಡರ್‌ಗಳನ್ನು ಯಾವುದೇ ಕಾರಣವಿಲ್ಲದೆ ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಲೋಕೋಪಯೋಗಿ 
ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳು ಕಾಯ್ದಿರಿಸಿಕೊಂಡಿರುತ್ತಾರೆ. 

7) ಗುತ್ತಿಗೆದಾರರು ನಿರ್ವಹಿಸಿದ ಕಾಮಗಾರಿಯನ್ನು ಒಂದು ವರ್ಷ ದವರೆಗೂ ಸುಸ್ಥಿತಿಯಲ್ಲಿ ಅವರ ವೆಚ್ಚದಲ್ಲಿ 
ಕಾಪಾಡತಕ್ಕದ್ದು. 

8) ಗುತ್ತಿಗೆದಾರರು ಟೆಂಡರ್‌ ಫಾರಂನಲ್ಲಿ ಎಲ್ಲಾ ಪುಟಗಳನ್ನು ಸರಿಯಾಗಿ ತುಂಬಿ ಸಹಿ ಮಾಡಿ ಸಲ್ಲಿಸತಕ್ಕದ್ದು ಮತ್ತು 
ಗುತ್ತಿಗೆದಾರರು ಇಲಾಖಾ ನಿಯಮಗಳಿಗೆ ಬದ್ಧರಾಗಿರಬೇಕು. 





೨೦೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





9) 


ಸರ್ಕಾರಿ ಆದೇಶ ಸಂಖ್ಯೆ ಎಲ್‌ಡಿ 300 ಎಲ್‌ಇಟಿ 2006, ಬೆ೦ಗಳೂರು ದಿನಾಂಕ: 18.1.2007 ರನ್ವಯ ಕಟ್ಟಡ 
ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸುಂಕವಾಗಿ ಅನುಮೋದಿತ ಟೆಂಡರ್‌ ಮೊತ್ತದ ಶೇ.1.00 ನ್ನು 
ಗುತ್ತಿಗೆದಾರರ ಬಿಲ್ಲಿನಲ್ಲಿ ಕಡಿತಗೊಳಿಸಲಾಗುತ್ತದೆ. 


10) ಗುತ್ತಿಗೆದಾರರು ಹಿಂದಿನ ಐದು ವರ್ಷಗಳಲ್ಲಿ, ಯಾವುದಾದರೂ ಒಂದು ಆರ್ಥಿಕ ವರ್ಷದಲ್ಲಿ ಮೇಲ್ಕಂಡ 


ಕಾಮಗಾರಿಗಳಲ್ಲಿ ತೆಗೆದುಕೊಳ್ಳಲು ಉದ್ದೇಶಿಸಿದ ಕಾಮಗಾರಿಗಳ ಒಟ್ಟು ಮೊತ್ತದಶೇಕಡ 30ಕ್ಕೆ ಕಡಿಮೆ ಇಲ್ಲದಂತೆ 
ಅದೇ ತರಹದ ಒಂದು ಕಾಮಗಾರಿಯನ್ನು ನಿರ್ವಹಿಸಿರುವ ಅನುಭವವುಳ್ಳವರಾಗಿರಬೇಕು. ಇದಕ್ಕೆ ಸಂಬಂಧಿಸಿದಂತೆ 
ಅನುಭವದ ಪ್ರಮಾಣಪತ್ರದಲ್ಲಿ ಮೇಲಿನ ಅಂಶ ಹಾಗೂ ಕಾಮಗಾರಿಯಲ್ಲಿ ನಿರ್ವಹಿಸಿದ ಕೆಲಸದ ಸ್ವರೂಪದ 
ವಿವರಗಳು ಇರತಕ್ಕದ್ದು. 

ಗುತ್ತಿಗೆದಾರರು ಅರ್ಜಿಯೊಂದಿಗೆ ಈ ಕೆಳಕಂಡ ದಾಖಲಾತಿಗಳನ್ನು ಕಾರ್ಯಪಾಲಕ ಅಭಿಯಂತರವರಿಗೆ 


ಸಲ್ಲಿಸತಕ್ಕದ್ದು, ಈ ಕೆಳಕಂಡ ಅವಶ್ಯಕ ದಾಖಲೆಗಳನ್ನು ಒದಗಿಸಿದ ಗುತ್ತಿಗೆದಾರರಿಗೆ ಮಾತ್ರ ಟೆಂಡರ್‌ ಷೆಡ್ಕೂಲ್‌ನ್ನು 
ನೀಡಲಾಗುವುದು. ಈ ಅವಶ್ಯಕ ದಾಖಲೆಗಳನ್ನು ತೃಪ್ತಿಕರವಾಗಿ ನೀಡದೇ ಇರುವಂತಹ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 


1) 


2) 


3) 


4) 


5) 


6) 


ಗುತ್ತಿಗೆದಾರರು ಹಿಂದಿನ ಐದು ವರ್ಷಗಳಲ್ಲಿ, ಯಾವುದಾದರೂ ಒಂದು ಆರ್ಥಿಕ ವರ್ಷದಲ್ಲಿ ಮೇಲ್ಕಂಡ 
ಕಾಮಗಾರಿಗಳಲ್ಲಿ ತೆಗೆದುಕೊಳ್ಳಲು ಉದ್ದೇಶಿಸಿದ ಕಾಮಗಾರಿಗಳ ಒಟ್ಟು ಮೊತ್ತದ ಶೇಕಡ 30ಕ್ಕೆ ಕಡಿಮೆ ಇಲ್ಲದಂತೆ 
ಅದೇ ತರಹದ ಒಂದು ಕಾಮಗಾರಿಯನ್ನು ನಿರ್ವಹಿಸಿರುವ ಅನುಭವವುಳ್ಳವರಾಗಿರಬೇಕು. ಇದಕ್ಕೆ ಸಂಬಂಧಿಸಿದಂತೆ 
ಅನುಭವದ ಪ್ರಮಾಣಪತ್ರದಲ್ಲಿ ಮೇಲಿನ ಅಂಶ ಹಾಗೂ ಕಾಮಗಾರಿಯಲ್ಲಿ ನಿರ್ವಹಿಸಿದ ಕೆಲಸದ ಸ್ವರೂಪದ 
ವಿವರಗಳು ಇರತಕ್ಕದ್ದು. (ಕ್ರಮ ಸಂಖ್ಯೆ -2 ರಿಂದ 3ರ ಕಾಮಗಾರಿಗಳಿಗೆ ಅರ್ಜಿಯೊಂದಿಗೆ ಮತ್ತು ಟೆಂಡರಿನೊಂದಿಗೆ 
ಲಗತ್ತಿಸಿ ಸಲ್ಲಿಸತಕ್ಕದ್ದು) 
ಗುತ್ತಿಗೆದಾರರು ಅರ್ಜಿಯೊಂದಿಗೆ ಟೆಂಡರ್‌ ಫಾರಂ ಶುಲ್ಕವನ್ನು (ಹಿಂದಿರುಗಿಸಲಾರದಂಥದ್ದು) ಪಾವತಿಸತಕ್ಕದ್ದು 
ಮತ್ತು ಗುತ್ತಿಗೆದಾರರ ನೋಂದಣಿ ಪ್ರಮಾಣ ಪತ್ರದ ಪ್ರತಿ ಲಗತ್ತಿಸತಕ್ಕದ್ದು. 
ಅರ್ಜಿಯ ಜೊತೆಯಲ್ಲಿ ಮುಂಗಡ ಹಣ ಠೇವಣಿ (ಇ.ಎಂ.ಡಿ. ಯನ್ನು ಷೆಡ್ಯೂಲ್‌ ಬ್ಯಾಂಕ್‌ನ ಡಿಮ್ಯಾಂಡ್‌ ಡ್ರಾಫ್ಟ್‌/ 
ಡಿಪಾಜಿಟ್‌ ಕಾಲ್‌ ರಿಸೀಫ್ಟ್‌ / ಬ್ಯಾಂಕ್‌ ಗ್ಯಾರಂಟಿ ಅಥವಾ ಕಾರ್ಯಪಾಲಕ ಅಭಿಯಂತರರು, ಪಿಡಬ್ಲ್ಯೂಡಿ ವಿಭಾಗ, 
ಚಿತ್ರದುರ್ಗ ಇವರ ಹೆಸರಿನಲ್ಲಿ ಫ್ಲೆಡ್ಜ್‌ ಮಾಡಿದ ರಾಷ್ಟ್ರೀಯ ಉಳಿತಾಯ ಪತ್ರಗಳ ರೂಪದಲ್ಲಿ ಸಲ್ಲಿಸಬೇಕು ಹಾಗೂ 
ಇದರ ವ್ಯಾಲಿಡಿಟಿ ಅವಧಿ ಟೆಂಡರ್‌ ತೆರೆದ ದಿನಾಂಕದಿಂದ 90 ದಿನಗಳ ಅವಧಿ ಒಳಗೊಂಡಿದ್ದು ಠೇವಣಿ 
ಕ್ರಮಬದ್ಧತೆ ಅದೇ ಅವಧಿಗೆ ಬೇಕಾಗಿರುತ್ತದೆ. 
ಗುತ್ತಿಗೆದಾರರು ಈ ಹಿಂದೆ ಯಾವುದೇ ಕಾಮಗಾರಿಯನ್ನು ಪೂರ್ಣಗೊಳಿಸದೇ ಮಧ್ಯೆದಲ್ಲಿ ತೊರೆದಿರಬಾರದು, 
ಹಾಗೂ ಸಕಾರಣವಿಲ್ಲದೇ ಯಾವುದೇ ಕಾಮಗಾರಿಯನ್ನು ವಿಳಂಬವಾಗಿ ಪೂರೈಸಿರಬಾರದು. 
ಗುತ್ತಿಗೆದಾರರು ಮೌಲ್ಯವರ್ಧಿತ ತೆರಿಗೆ (ವ್ಯಾಟ್‌) ನೋಂದಣಿ ಪ್ರಮಾಣ ಪತ್ರವನ್ನು ಮತ್ತು ಹಿಂದಿನ ಸಾಲಿನ 
ಆದಾಯ ತೆರಿಗೆ ತೀರುವಳಿ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ಇಲಾಖೆಯಿಂದ ಪಡೆದು ಲಗತ್ತಿಸಬೇಕು. 
ಗುತ್ತಿಗೆದಾರರು ಮೇಲ್ಕಂಡ ಕಾಮಗಾರಿಗಳಿಗೆ ಈ ಕೆಳಕಂಡ ಯಂತ್ರೋಪಕರಣಗಳ ಮಾಲೀಕತ್ವ ಹೊಂದಿರಬೇಕು ಈ 
ಬಗ್ಗೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಸೂಕ್ತ ದಾಖಲಾತಿಗಳನ್ನು ಅಂದರೆ ಸೇಲ್‌ ಡೀಡ್‌, ನೋಂದಣಿ ಪ್ರಮಾಣ 
ಪತ್ರ, ಡೆಲವರಿ ಇನ್‌ವಾಯ್ಸ್‌ ಇತ್ಯಾದಿಗಳನ್ನು ಟೆಂಡರ್‌ನೊಂದಿಗೆ / ತಾಂತ್ರಿಕ ಬಿಡ್‌ನೊಂದಿಗೆ ಲಗತ್ತಿಸತಕ್ಕದ್ದು. ಕ್ರಮ 
ಸಂಖ್ಯೆ - 4 ರಿಂದ 5ರ ಕಾಮಗಾರಿಗಳಿಗೆ ಅರ್ಜಿಯೊಂದಿಗೆ ಮತ್ತು ಟೆಂಡರಿನೊಂದಿಗೆ ಲಗತ್ತಿಸಿ ಸಲ್ಲಿಸತಕ್ಕದ್ದು, 

1. 5 ಅಶ್ವಶಕ್ತಿಯ ಡೀಸೆಲ್‌ / ಪೆಟ್ರೋಲ್‌ ಇಂಜಿನ್‌ ಸಹಿತವಾಗಿ ಕಾಂಕ್ರೀಟ್‌ ಮಿಶ್ರಣ ಯಂತ್ರ - 2 ನಂ. 

2. ನೀಡಲ್‌ ವೈಬ್ರೇಟರ್ಸ್‌ - 2 ನಂ. 

3. ಉಕ್ಕಿನ ಅಥವಾ ಮರದ ಹಲಗೆಯ ಸೆಟರಿಂಗ್‌ ಸಾಮಾಗ್ರಿಗಳು - 150 ಚದುರ ಮೀಟರ್‌. 


:1) ಗುತ್ತಿಗೆದಾರರು ಸದರಿ ಮೇಲೆ ತಿಳಿಸಿರುವ ಎಲ್ಲಾ ದಾಖಲಾತಿಗಳನ್ನು ನೋಟರಿ ಅಥವಾ ಪತ್ರಾಂಕಿತ 


ಅಧಿಕಾರಿಗಳಿಂದ ದೃಢೀಕರಿಸಿದ ದಾಖಲಾತಿ ಪ್ರತಿಗಳನ್ನು ಟೆ೦ಡರ್‌ನೊಂದಿಗೆ ಲಗತ್ತಿಸತಕ್ಕದ್ದು. ಮೇಲೆ ತಿಳಿಸಿರುವ 
ಎಲ್ಲಾ ದಾಖಲಾತಿಗಳ ಮೂಲ ಪ್ರತಿಗಳನ್ನು ಗುತ್ತಿಗೆದಾರರು ಟೆಂಡರ್‌ ತೆರೆಯುವ ಸಮಯದಲ್ಲಿ ಕಡ್ಡಾಯವಾಗಿ 
ಹಾಜರುಪಡಿಸತಕ್ಕದ್ದು. 
2) ತಾಂತ್ರಿಕ ಬಿಡ್‌ನಲ್ಲಿ ವಿವರಗಳನ್ನು ನಮೂದಿಸಲು ಸ್ಥಳಾವಕಾಶ ಕಡಿಮೆಯಾದಲ್ಲಿ ಹೆಚ್ಚುವರಿ ಪುಟಗಳನ್ನು 
ಬಳಸಬಹುದಾಗಿದೆ. 
ಕಾರ್ಯಪಾಲಕ ಅಭಿಯಂತರರು, 


ಪಿ.ಆರ್‌. 564 ಪಿಡಬ್ಲ್ಯೂಡಿ ವಿಭಾಗ, ಚಿತ್ರದುರ್ಗ. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೧೭ 





ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ಅರಣ್ಯ ವಿಭಾಗ, ವಿಜಾಪುರ 
ಟೆಂಡರ್‌ ಕಂ ಹರಾಜು ಪ್ರಕಟಣೆ 
ಸಂಖ್ಯೆ: ಅಮೊ: 71%: ವಾಹನ: ವಿಲೆ: 07-08, ದಿನಾಂಕ: 7ನೇ ಆಗಸ್ಟ್‌ 2007 
ವಿಷಯ: ಶ್ರೀಗಂಧ ಕಳ್ಳ ಸಾಗಾಣಿಕೆಯಲ್ಲಿ ಜಪ್ತಿ ಆದ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡ ವಾಹನಗಳ 
ವಿಲೇವಾರಿ ಕುರಿತು. 

ಈ ಮೂಲಕ ಸಾರ್ವಜನಿಕರ ಅವಗಾಹನೆಗೆ ತಿಳಿಯಪಡಿಸುವುದೇನೆಂದರೆ ವಿಜಾಪೂರ ಅರಣ್ಯ ವಿಭಾಗದಲ್ಲಿ ಅರಣ್ಯ 
ಇಲಾಖೆಯಿಂದ ಹಾಗೂ ಪೋಲಿಸ್‌ ಇಲಾಖೆಯಿಂದ ಅರಣ್ಯ ಮೊಕದ್ದಮೆಗಳಲ್ಲಿ ಜಪ್ತ ಮಾಡಿ ವಶಪಡಿಸಿಕೊಂಡು 
ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ ವಾಹನಗಳನ್ನು ಎಲ್ಲಿವೆಯೋ ಅಲ್ಲಿ, ಹೇಗಿವೆಯೋ ಹಾಗೆ, 
ಇದ್ದಂತಹ ಸ್ಥಿತಿಯಲ್ಲಿ ದಿ: 26-9-2007ರಂದು ಕೆಳಕಂಡ ವಾಹನಗಳನ್ನು ಈ ಕೆಳಗೆ ಸಹಿ ಮಾಡಿರುವವರಿಂದ ಅಥವಾ 
ಅವರಿಂದ ಅಧಿಕಾರ ಪಡೆದ ಅಧಿಕಾರಿಗಳಿಂದ, ವಲಯ ಅರಣ್ಯ ಅಧಿಕಾರಿಗಳ ಕಛೇರಿಯ ಆವರಣ ಶಿಕಾರಖಾನಾದಲ್ಲಿ 
ಟೆಂಡರ್‌ ಕಂ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುವುದು. ಇಷ್ಟವುಳ್ಳವರು ನಿಗದಿಪಡಿಸಿದ ಇ.ಎಂ.ಡಿ. 
ಹಣವನ್ನು ಮುಂಗಡವಾಗಿ ಪಾವತಿಸಿ ಇಲಾಖೆಯ ಷರತ್ತುಗಳ ಅನುಸಾರವಾಗಿ ಟೆಂಡರ್‌ ಕಂ ಹರಾಜಿನಲ್ಲಿ 
ಭಾಗವಹಿಸಬಹುದಾಗಿದೆ. 
ವಾಹನ ಇರುವ ಸ್ಥಳ 
ಟೆಂಡರ್‌ ಕಂ ಹರಾಜಿನ ಸ್ಥಳ 


: ವಲಯ ಅರಣ್ಯ ಅಧಿಕಾರಿಗಳ ಕಛೇರಿ ಆವರಣ (ಶಿಕಾರ ಖಾನಾ) ವಿಜಾಪೂರ. 
: ವಲಯ ಅರಣ್ಯ ಅಧಿಕಾರಿಗಳ ಕಛೇರಿ ಆವರಣ (ಶಿಕಾರ ಖಾನಾ) ವಿಜಾಪೂರ. 





















































ದಿನಾಂಕ: : 26-9-2007 ಮಧ್ಯಾಹ್ನ -3.00 ಘಂಟೆಗೆ 
ಟೆಂಡರ ಕಂ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಿರುವ ವಾಹನಗಳ ವಿವರ. 
ಕ್ರಮ ಸಂಖ್ಯೆ/ ಮೊಕದ್ದಮೆ ಸಂಖ್ಯೆ - ವಿವರ ವಿಲೇವಾರಿ ಮಾಡಲಿರುವ ವಾಹನಗಳ ನೋಂದಣಿ 
ಯುನಿಟ್‌ ನಂ. ಸಂಖ್ಯೆ ಮತ್ತು ವಿವರ 
1 288/1999 PSI, Indi ADL -5414 Yezdi Motor Cycle 
2 114/2000 PSI, Zalki CAR -1095 Yezdi Motor Cycle 
3 170/2001 PSI, Indi MYZ -3188 Yezdi Motor Cycle 
4 260/2001 PSI, Rural, Bijapur CNN -5844 Fiat Car 
5 168/2001 PSI, Indi CRJ -811 Bullet Motor Cycle 
6 174/2001 PSI, Indi MH -02 N 8835 Maruti Car 
7 76/2001 PSI, Zalki MH-09 N 7009 Bajaj M-80 
8 83/2001 PSI, Zalki MAA -1357 Fiat Car 
9 23412001 PSI, Rural Bijapur ADF -8356 Yezdi Motor Cycle 
10 3/2002 F. Guard, Bijapur MGH -6436 Bajaj M-80 
11 194/2001 PSI, Rural Bijapur KA 28 E 6253 Bajaj M-80 
12 191/2001 PSI, Rural Bijapur KA 23M 2833 Tempo Trax 
13 128/2001 PSI, Babaleshwar MYJ 9264 Bullet Motor Cycle 
14 86/2004 PSI, Rural Bijapur KL 01 K 2493 Maruti Omni 
15 72/2003 PSI, Managuli MGD -1095 Yezdi Motor Cycle 
16 259/2004 PSI, Gandhi Chowk, | KA 02 ॥ 535 Tata Sumo 
Bijapur 




















ಷರತ್ತುಗಳು 
1. ಒಂದು ಟೆಂಡರ್‌ ಫಾರ್ಗನ್ನು ಒಂದು ವಾಹನಕ್ಕೆ ಮಾತ್ರ ಉಪಯೋಗಿಸಬೇಕು. 


ನಮೂದಿಸಿದಲ್ಲಿ ಆ ಟೆಂಡರನ್ನು ತಿರಸ್ಕರಿಸಲಾಗುವುದು. 
2. ಟೆಂಡರ್‌ ಫಾರ್ಮಗಳನ್ನು ವಲಯ ಅರಣ್ಯ ಅಧಿಕಾರಿಗಳು, ಪ್ರಾದೇಶಿಕ ವಲಯ (ಶಿಕಾರಖಾನಾ) ವಿಜಾಪೂರ ರವರ 
ಕಾರ್ಯಾಲಯದಲ್ಲಿ ದಿನಾಂಕ: 26-9-2007 ರಂದು 10.00 ರಿಂದ 130 ಘಂಟೆಯವರೆಗೆ ರೂ. 200/- 


ಹಾಗೂ ಚಾಲ್ತಿ ತೆರಿಗೆಗಳನ್ನು ಪಾವತಿಸಿ ಪಡೆಯಬಹುದು. 


ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಪ್ರಾದೇಶಿಕ ಅರಣ್ಯ ವಿಭಾಗ, ವಿಜಾಪೂರ 


ಒಂದಕ್ಕಿಂತ ಹೆಚ್ಚು ವಾಹನಗಳನ್ನು 


3. ಟೆಂಡರುಗಳನ್ನು ಟೆಂಡರು ಪೆಟ್ಟಿಗೆಯಲ್ಲಿ ದಿ: 26-9-2007ರ ಮಧ್ಯಾಹ್ನ 3.00 ಘಂಟೆಯವರೆಗೆ ನಿಗಧಿಪಡಿಸಿದ 
ಟೆಂಡರು ಪೆಟ್ಟಿಗೆಯಲ್ಲಿ ಹಾಕುವುದು. 





೨೦೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





10. 


1], 


12. 


14. 


ಇ.ಎಂ.ಡಿ. ಹಣವನ್ನು ಪ್ರತಿ ವಾಹನಕ್ಕೆ ಟೆಂಡರಿಗಾಗಿ ಹಾಗೂ ಹರಾಜಿಗಾಗಿ ಬೇರೆ ಬೇರೆಯಾಗಿ ಡಿ.ಡಿ. ರೂಪದಲ್ಲಿ 
ನೀಡುವುದು. ಇ.ಎಂ.ಡಿ. ಹೊಂದಿರದ ಟೆಂಡರನ್ನು ಹಾಗೂ ಹರಾಜನ್ನು ತಿರಸ್ಕರಿಸಲಾಗುವುದು. 
ದಿ: 26-9-2007ರ ಮಧ್ಯಾಹ್ನ 3.15 ಘಂಟೆಗೆ ವಲಯ ಅರಣ್ಯಾಧಿಕಾರಿ ಕಛೇರಿ (ಶಿಕಾರ ಖಾನಾ) ದಲ್ಲಿ 
ವಾಹನವಾರು ಬಹಿರ೦ಗ ಹರಾಜನ್ನು ಕೈಕೊಳ್ಳಲಾಗುವುದು. ಮತ್ತು ಹರಾಜು ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ 
ಟೆಂಡರುಗಳನ್ನು ಹಾಜರಿರುವ ಟೆಂಡರುದಾರರ ಸಮ್ಮುಖದಲ್ಲಿ ತೆರೆಯಲಾಗುವುದು. 
ಭಾಗವಹಿಸಲಿಚ್ಚಿಸುವವರು ನಾಲ್ಕು ಚಕ್ರದ ಪ್ರತಿ ವಾಹನಕ್ಕೆ ರೂ. 10,000/- (ಹತ್ತು ಸಾವಿರ) ಹಾಗೂ ದ್ವಿ ಚಕ್ರ 
ವಾಹನಗಳಿಗೆ ರೂ. 2000/- (ಎರಡು ಸಾವಿರ) ಗಳ ಇ.ಎಂ.ಡಿ. ಮುಂಗಡ ಠೇವಣಿಯನ್ನು ಬೇರೆ ಬೇರೆಯಾಗಿ 
ಟೆ೦ಡರು/ಹರಾಜು ಪ್ರಾರಂಭವಾಗುವ ಪೂರ್ವದಲ್ಲಿ ಡಿ.ಡಿ. ರೂಪದಲ್ಲಿ ಪಾವತಿಸಿದಲ್ಲಿ ಮಾತ್ರ ಟೆಂಡರ್‌ ಕಂ 
ಹರಾಜಿನಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. 
ಟೆಂಡರ್‌ ಕಂ ಹರಾಜಿನಲ್ಲಿ ಭಾಗವಹಿಸಲಿರುವವರು ಪಡಿತರ ಚೀಟಿ, ಚುನಾವಣಾ ಆಯೋಗದ ಗುರುತಿನ ಚೀಟಿ 
ಇಲ್ಲವೆ ಡೈವಿಂಗ್‌ ಲೈಸನ್ಸ್‌ ಇತ್ಯಾದಿಗಳ ಪ್ರತಿ ಅಥವಾ ಯಾವುದೇ ಗುರ್ತಿನ ಚೀಟಿ ಒಪ್ಪಿಸಿ ಭಾಗವಹಿಸತಕ್ಕದ್ದು. 
ಹರಾಜು ನಿರ್ಣಯವನ್ನು ಅತ್ಯುನ್ನತ ಟೆಂಡರು/ಹರಾಜು ಬೆಲೆಯ ಮೇಲೆ ನಿರ್ಣಯಿಸಲಾಗುವುದು. 
ಎರಡಾವರ್ತಿಯಾದ ಟೆಂಡರ್‌ ಕ೦ ಹರಾಜಿನ ಯಶಸ್ವಿ ವ್ಯಕ್ತಿಗಳು ವಾಹನ ಖರೀದಿಸಿದ ಮೊತ್ತದ 50% ಹಣ 
ಮತ್ತು ಚಾಲ್ತಿ ತೆರಿಗೆಗಳನ್ನು ಹರಾಜು ಮುಗಿದ ಕೂಡಲೇ ಅಂದರೆ ಹರಾಜಿನ ದಿನವೇ ಪಾವತಿ ಮಾಡತಕ್ಕದ್ದು. 
ಬಾಕಿ ಉಳಿದ 50% ಹಣವನ್ನು ಇಲಾಖೆ ಅನುಮೋದನೆಯ ಮಂಜೂರಿ ಆದೇಶ ಪಡೆದುಕೊಂಡ 15 
ದಿನಗಳೊಳಗಾಗಿ ಪಾವತಿಸತಕ್ಕದ್ದು. 
ಮೂರಾವರ್ತಿಯಾದ ಟೆಂಡರ್‌ ಕಂ ಹರಾಜಿನ ಯಶಸ್ವಿ ವ್ಯಕ್ತಿಗಳು ವಾಹನ ಖರೀದಿಸಿದ ಮೊತ್ತದ ಪೂರ್ತಿ ಹಣ 
ಮತ್ತು ಚಾಲ್ತಿ ತೆರಿಗೆಗಳನ್ನು ಹರಾಜು ಮುಗಿದ ಕೂಡಲೇ ಅಂದರೆ ಹರಾಜಿನ ದಿನವೇ ಪಾವತಿ ಮಾಡತಕ್ಕದ್ದು. 
ಯಶಸ್ವಿ ವ್ಯಕ್ತಿಗಳು ಟೆಂಡರ್‌ ಕಂ ಹರಾಜಿನಲ್ಲಿ ಪಡೆದ ವಾಹನವನ್ನು ಈ ಕಛೇರಿಯಿಂದ ತಿಳಿಸಿದ 15 ದಿನಗಳ 
ಅವಧಿಯೊಳಗೆ ತೆಗೆದುಕೊ೦ಡು ಹೋಗುವುದು ತಪ್ಪಿದಲ್ಲಿ ಅವರು ತುಂಬಿದ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು. 
ಮೇಲೆ ತಿಳಿಸಿದ ವಾಹನಗಳಲ್ಲಿ ಯಾವುದಾದರೂ ವಾಹನಕ್ಕೆ ನ್ಯಾಯಾಲಯದ ತಡೆಯಾಜ್ಞೆ ಬಂದಲ್ಲಿ ಅಥವಾ 
ಇನ್ನಾವುದೇ ಕಾರಣಕ್ಕಾಗಿ ವಾಹನಗಳನ್ನು ಟೆಂಡರ್‌ ಕ೦ ಹರಾಜಿನಿಂದ ಕ್ರೈ ಬಿಡಲಾಗುವುದು. 
ಹರಾಜನ್ನು ಅಂಗೀಕರಿಸುವ ಮತ್ತು ತಿರಸ್ಕರಿಸುವ ಹಾಗೂ ಯಾವುದೇ ಕಾರಣ ಕೊಡದೇ ಸದರಿ ಪ್ರಕ್ರಿಯೆಯನ್ನು 
ರದ್ದುಪಡಿಸುವ ಅಥವಾ ಮುಂದೂಡುವ ಅಧಿಕಾರವನ್ನು ಈ ಕೆಳ ಸಹಿದಾರರು ಕಾಯ್ದಿರಿಸಿಕೊಂಡಿರುತ್ತಾರೆ. 
ಹಾಗೂ ಅವರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. 
ಯಶಸ್ವೀ ಟೆ೦ಂಡರು/ ಹರಾಜು ಭಾಗಿದಾರರು ಪಡೆದುಕೊಳ್ಳಲಿರುವ ವಾಹನಕ್ಕೆ ಸಾರಿಗೆ ಇಲಾಖೆಗೆ ನೋಂದಣಿ 
ಕುರಿತು ಹೆಸರು ಬದಲಾವಣೆ/ ವರ್ಗಾವಣೆ / ಸಾರಿಗೆ ಇಲಾಖೆಗೆ ಸೇರಿದ್ದು ಹಾಗೂ ಯಾವತ್ತೂ 
ಪಾವತಿಸಬೇಕಾಗಬಹುದಾದ ಹಣವನ್ನು ಯಶಸ್ವೀ ಭಾಗಿದಾರರೇ ಭರಿಸುವುದು. ಮತ್ತು ಇದಕ್ಕೆ ಅವರುಗಳೇ 
ಜವಾಬ್ದಾರರು. ನಂತರ ಇಲಾಖೆಯ ಮೇಲೆ ಯಾವುದೇ ರೀತಿಯ ಹೊಣೆ ಇರುವುದಿಲ್ಲ. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 


ಪಿ.ಆರ್‌.532 ಪ್ರಾದೇಶಿಕ ಅರಣ್ಯ ವಿಭಾಗ, ವಿಜಾಪೂರ 


ವರ್ಷದ 


ಕೃಷಿ ಇಲಾಖೆ 
ಷಿ ಆಯುಕ್ತರ ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು-560 001. 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಕಾಸಂಘ:ಸ೦ಂ:1/ಟೆ೦ಡರ್‌: 2007-08, ದಿನಾಂಕ: 18ನೇ ಆಗಸ್ಟ್‌ 2007 
ಬೆ೦ಗಳೂರು ನಗರ ಪಾಲಿಕೆಯ ವ್ಯಾಪ್ತಿಯೊಳಗೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಗೆ (2007-08 ಮತ್ತು 2008-09 
ಅವಧಿಗೆ) ಉಪಹಾರ/ಪೇಯಗಳನ್ನು (ಕಾಫಿ/ಟೀ) ಸರಬರಾಜು ಮಾಡಲು ಮೊಹರಾದ ಟೆಂಡರ್‌ಗಳನ್ನು ಈ 


ಕೃ 


ಟೆಂಡರ್‌ ಪ್ರಕಟಣೆಗೆ ಲಗತ್ತಿಸಿರುವ ಷೆಡ್ಕುಲ್‌-1ರಲ್ಲಿ ವಿವರಿಸಿರುವ ಷರತ್ತುಗಳು ಮತ್ತು ಕರಾರಿನಂತೆ, ಷೆಡ್ಕುಲ್‌-2ರಲ್ಲಿ 
ಏವರಿಸಿರುವ ಕೆಲಸಕ್ಕೆ ಸಂಬಂಧಿಸಿದಂತೆ ಪರವಾನಿಗೆ ಹೊಂದಿರುವ ಹೋಟೆಲ್‌ ಕ್ಯಾಟರಿ೦ಗ್‌ ವೆಂಡರ್ಸ್‌ಗಳಿಂದ ಎರಡು 
ವರ್ಷಗಳ ಅವಧಿಗೆ ಆಹ್ವಾನಿಸಲಾಗಿದೆ. ಖಾಲಿ ಟೆಂಡರ್‌ ಅರ್ಜಿ ಮತ್ತು ಇತರೆ ವಿವರಗಳನ್ನು ಕೃಷಿ ನಿರ್ದೇಶನಾಲಯ, 


ಶೇಷಾದ್ರಿ 


ರಸ್ತೆ, ಬೆಂಗಳೂರು-560 001 ಈ ವಿಳಾಸದಲ್ಲಿ ಕೆಲಸದ ದಿನಗಳಲ್ಲಿ ರೂ. 50.00 ಮತ್ತು ಅನ್ವಯಿಸುವ ಮಾರಾಟ 


ತೆರಿಗೆ ಹಾಗೂ ಮಾರಾಟ ತೆರಿಗೆಯ ಮೇಲಿನ ಸರ್‌ ಚಾರ್ಜ್‌ಅನ್ನು ಪಾವತಿ ಮಾಡಿ ದಿನಾಂಕ: 20-8-2007 ರಿಂದ 
19-09-2007ರ ವರೆಗೆ ಪಡೆಯಬಹುದು. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೧೯ 





ಟೆಂಡರ್‌ಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ: 21-9-2007ರ ಅಪರಾಹ್ನ 3.00 ಗಂಟೆಗೆ ನಿಗದಿಯಾಗಿರುತ್ತದೆ. 
ಟೆಂಡರ್‌ಗಳನ್ನು ದ್ವಿಪ್ರತಿಗಳಲ್ಲಿ ಸಲ್ಲಿಸಬೇಕು. ಟೆಂಡರ್‌ ಜೊತೆಯಲ್ಲಿ ರೂ. 1000.00 ಮೊತ್ತದ ಭದ್ರತಾ ಠೇವಣಿಯನ್ನು ಕೃಷಿ 
ನಿರ್ದೇಶಕರ ಹೆಸರಿನಲ್ಲಿ ಡಿಮ್ಯಾಂಡ್‌ ಡ್ರಾಫ್ಟ್‌ ಪಡೆದು ಸಲ್ಲಿಸಬೇಕು. ಇಲಾಖೆಯ ದರ ಕರಾರು ಸಮಿತಿ ಅದೇ ದಿನ ಸಂಜೆ 
4.00 ಗಂಟೆಗೆ ಇಲ್ಲವೆ ಸಂಬಂಧಪಟ್ಟ ಅಧಿಕಾರಿಯ ಮುಂದೆ ನಿಗದಿಪಡಿಸುವ ದಿವಸ ಹಾಗೂ ಸಮಯಕ್ಕೆ ಟೆಂಡರುಗಳನ್ನು ಆ 
ಸಮಯದಲ್ಲಿ ಹಾಜರಿರುವಂತಹ ಟೆಂಡರುದಾರರ ಸಮ್ಮುಖದಲ್ಲಿ ತೆರೆಯಲಾಗುವುದು. ಮೊಹರಾದ ಟೆಂಡರ್‌ ಲಕೋಟೆಯ 
ಮೇಲೆ “ಕೃಷಿ ಇಲಾಖೆಗೆ ಲಘು ಉಪಹಾರ ಸರಬರಾಜು ಮಾಡಲು ಟೆಂಡರ್‌” ಎಂದು ಹಾಗೂ ಟೆಂಡರ್‌ ಪ್ರಕಟಣೆಯ 
ಸಂಖ್ಯೆಯನ್ನು ನಮೂದಿಸತಕ್ಕದ್ದು. 
ಕೃಷಿ ನಿರ್ದೇಶಕರ ಪರವಾಗಿ 
ಷೆಡ್ಯೂಲ್‌-! 
ಟೆಂಡರ್‌ ಪ್ರಕಟಣೆಯ ಕ್ರಮ ಸಂಖ್ಯೆ: ಕಾಸಂಘ: ಸಂಪರ್ಕ.!: ಟೆಂಡರ್‌ : 2007-08 ದಿನಾಂಕ: 18-8-2007ಕ್ಕೆ 
ಸಂಬಂಧಿಸಿದ ಟೆಂಡರ್‌ ಷರತ್ತುಗಳು ಮತ್ತು ಕರಾರುಗಳು 

1. ಟೆಂಡರ್‌ ಹಾಕಿರುವವರ ಹೆಸರಿನಲ್ಲಿ ಉಪಹಾರ ಗೃಹ ಇರಬೇಕು ಹಾಗೂ ಆರೋಗ್ಯ ನಿರೀಕ್ಷಕರ ಅಧಿಕೃತ 
ಪರವಾನಿಗೆ ಪಡೆದಿರಬೇಕು ಮತ್ತು ದೃಢೀಕೃತ ಪ್ರತಿ ಟೆಂಡರ್‌ ಫಾರಂಗೆ ಲಗತ್ತಿಸಿರಬೇಕು. 

2. ಟೆಂಡರ್‌ನೊಂದಿಗೆ ಇ.ಎಂ.ಡಿ. ರೂ. 1000/-ನ್ನು ಕೃಷಿ ನಿರ್ದೇಶಕರ ಹೆಸರಿನಲ್ಲಿ ಯಾವುದಾದರು ರಾಷ್ಟ್ರೀಕೃತ 
ಬ್ಯಾಂಕ್‌ನಿಂದ ಡಿಮ್ಯಾಂಡ್‌ ಡ್ರಾಫ್ಟ್‌ ಪಡೆದು ಸಲ್ಲಿಸಬೇಕು. 

3. ತಿನಿಸುಗಳ ಜೊತೆ ಶುದ್ಧವಾದ ನೀರು, ಪೇಪರ್‌ ನ್ಯಾಪ್‌ಕಿನ್‌, ಪಿಂಗಾಣಿ ಪ್ಲೇಟು ಮತ್ತು ಕಪ್‌ಗಳಲ್ಲಿ ಆಹಾರಗಳನ್ನು 
ಸರಬರಾಜು ಮಾಡಬೇಕು. 

4. ತಿನಿಸುಗಳನ್ನು ವಿತರಿಸುವ ಸೇವೆಯನ್ನು ಸರಬರಾಜುದಾರರೇ ಮಾಡಬೇಕು ಹಾಗೂ ವಿತರಿಸುವ ಸೇವೆಯನ್ನು 
ಮಾಡುವ ವ್ಯಕ್ತಿಗಳು ಸಮವಸ್ತ್ರ ಧರಿಸಿರಬೇಕು. 

5, ಕಾರಣ ನೀಡದೆ ಟೆಂಡರ್‌ ಅಂಗೀಕರಿಸುವ / ನಿರಾಕರಿಸುವ ಹಕ್ಕು ಕೃಷಿ ಇಲಾಖೆಯ ದರ ಕರಾರು ಸಮಿತಿ/ ಕೃಷಿ 
ನಿರ್ದೇಶಕರು ಹೊಂದಿರುತ್ತಾರೆ. 

6. ಫಲಪ್ರದವಾಗದ  ಟೆಂಡರುದಾರರಿಗೆ ಸ್ಥಳದಲ್ಲಿಯೇ ಅವರ ಇ.ಎಂ.ಡಿ. ಮೊತ್ತದ ಹುಂಡಿಯನ್ನು 
ಹಿಂತಿರುಗಿಸಲಾಗುತ್ತದೆ. 

7. ದರಪಟ್ಟಿ ಇರುವ ಲಕೋಟೆಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ: 21-9-2007ರ ಅಪರಾಹ್ನ 3.00 
ಘಂಟೆಯಾಗಿರುತ್ತದೆ. ಈ ಕೊನೆಯ ದಿನಾಂಕದಂದು ಸರ್ಕಾರಿ ರಜೆ ಘೋಷಿಸಿದ್ದಲ್ಲಿ ಮುಂದಿನ ಕೆಲಸದ 
ದಿನಾಂಕವನ್ನು ಮತ್ತು ಸದರಿ ದಿನಾಂಕದ ಅಪರಾಹ್ನ 3.00 ಘಂಟೆ ಎಂದು ಪರಿಗಣಿಸುವುದು. 

8.  ದರಪಟ್ಟಿಗಳನ್ನು ದರಪಟ್ಟಿ ಅಥವಾ ಅವರ ಅಧಿಕೃತ ಪ್ರತಿನಿಧಿಗಳ ಸಮ್ಮುಖದಲ್ಲಿ ದಿನಾಂಕ: 22-9-2007ರಂದು 
ಅಪರಾಹ್ನ 4.00 ಘಂಟೆಗೆ ತೆರೆಯಲಾಗುವುದು. ಇಲ್ಲವೆ ಸಂಬಂಧಪಟ್ಟ ಅಧಿಕಾರಿಯ ಮುಂದೆ ನಿಗದಿಪಡಿಸಿರುವ 
ದಿನಾಂಕ ಹಾಗೂ ಸಮಯಕ್ಕೆ ಹಾಜರಿರುವಂತಹ ಟೆ೦ಡರುದಾರರ ಸಮ್ಮುಖದಲ್ಲಿ ತೆರೆಯಲಾಗುವುದು. 

9. ದರಪಟ್ಟಿದಾರರು ಬೆಂಗಳೂರು ನಗರದಲ್ಲಿ ಮೇಲೆ ತಿಳಿಸಿರುವ ಆಹಾರವನ್ನು ತಯಾರಿಸಲು ಸುಸ್ಥಿತಿ ಹಾಗೂ 
ಸ್ವಚ್ಚವಾಗಿರುವ ಅಡಿಗೆ ಕೋಣೆ ಹಾಗೂ ಕಟ್ಟಡವನ್ನು ಹೊಂದಿರಬೇಕು. ಕಮಿಷನ್‌ ಏಜಂಟರುಗಳಿಂದ ಬಂದ 
ದರದ ಪಟ್ಟಿಗಳನ್ನು ತಿರಸ್ಕರಿಸಲಾಗುವುದು. 

10. ದರಪಟ್ಟಿ ಕಟ್ಟಡವನ್ನು ಕೃಷಿ ನಿರ್ದೇಶಕರು ಅಥವಾ ಅವರ ಪ್ರತಿನಿಧಿಯವರು ಸಂದರ್ಶಿಸಿ ಪರಿಸ್ಥಿತಿ 
ಸುಸ್ಥಿತಿಯಲ್ಲಿಲ್ಲದಿದ್ದರೆ ಧರಪಟ್ಟಿಯನ್ನು ತಿರಸ್ಕರಿಸುವ ಅಧಿಕಾರವನ್ನು ಕೃಷಿ ನಿರ್ದೇಶಕರು ಹೊಂದಿರುತ್ತಾರೆ. 

1. ಅಪೂರ್ಣಗೊಂಡ ಟೆಂಡರ್‌, ಇ.ಎಂ.ಡಿ. ರಹಿತ ಟೆಂಡರ್‌, ಕೊನೆಯ ದಿನಾಂಕ ಹಾಗೂ ನಿಗದಿತ ಸಮಯದ 
ನಂತರ ಸಲ್ಲಿಸುವ ಟೆಂಡರ್‌ಅನ್ನು ತಿರಸ್ಕರಿಸಲಾಗುವುದು. 

12. ಒಪ್ಪಂದದ ದರಗಳು ಎರಡು ವರ್ಷದ ಅವಧಿಯವರೆಗೆ ಚಾಲ್ತಿಯಲ್ಲಿರುತ್ತದೆ. 

13... ದರಪಟ್ಟದಾರರಿಗೆ ಪ್ರತಿ ಸಮಾವೇಶದ ಕನಿಷ್ಟ ಮೊತ್ತದ ಬಿಲ್ಲಿಗೆ ಸಂಬಂಧಿಸಿದಂತೆ ಯಾವುದೇ ಭರವಸೆಯನ್ನು 
ನೀಡಲಾಗುವುದಿಲ್ಲ ಹಾಗೆಯೇ ಪ್ರತಿ ವರ್ಷದ ವಹಿವಾಟು ಬಗ್ಗೆಯೂ ಯಾವ ಭರವಸೆಯನ್ನು ನೀಡಲಾಗುವುದಿಲ್ಲ. 

14... ದರಪಟ್ಟಿದಾರರು ಅವರ ವ್ಯವಹಾರದ ಸ್ಥಳದಿಂದ ಕೃಷಿ ಇಲಾಖೆಗೆ ಅಥವಾ ಬೆ೦ಗಳೂರಿನಲ್ಲಿರುವ ಇತರೆ ಸ್ಥಳಗಳಿಗೆ 
ಆಹಾರವನ್ನು ಸಾಗಿಸುವುದಕ್ಕೆ ಸಾಗಾಣಿಕೆ ವ್ಯವಸ್ಥೆಯನ್ನು ತಾವೇ ಮಾಡಿಕೊಳ್ಳತಕ್ಕದ್ದು. ಇದಕ್ಕಾಗಿ ಇಲಾಖೆಯಿಂದ 
ವಾಹನವನ್ನು ಒದಗಿಸಲಾಗುವುದಿಲ್ಲ. 

15. ಯಶಸ್ಸಿ ಟೆಂಡರುದಾರರು ರೂ. 2500.00 (ಎರಡು ಸಾವಿರದ ಐದುನೂರು ರೂಪಾಯಿಗಳು) ಭದ್ರತಾ 
ಠೇವಣಿಯನ್ನು ಕೃಷಿ ನಿರ್ದೇಶಕರು ಇವರಿಗೆ ಡಿ.ಡಿ. ಮುಖಾಂತರ ಸಂದಾಯ ಮಾಡಬೇಕು. 


೨೦೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





17. 
18. 


20. 


21. 


22; 


ಯಶಸ್ವಿಯಾದ ದರಪಟ್ಟಿದಾರರು ರೂ. 100.00 ಛಾಪಾ ಕಾಗದದ ಮೇಲೆ ದರ ಕರಾರು ಬಗ್ಗೆ ಒಪ್ಪಂದವನ್ನು 
ದ್ವಿಪ್ರತಿಗಳಲ್ಲಿ ಮಾಡಿಕೊಳ್ಳತಕ್ಕದ್ದು. 

ಟೆಂಡರುಗಳನ್ನು ದ್ವಿಪ್ರತಿಗಳಲ್ಲಿ ನಿಗದಿ ಪಡಿಸಿದ ನಮೂನೆಗಳಲ್ಲಿ ಮಾತ್ರ ಸಲ್ಲಿಸಬೇಕು. 

ಈ ಸಂಬಂಧದಲ್ಲಿ ಯಾವುದೇ ವಿವಾದಗಳು ತಲೆ ದೋರಿದರೂ ಬೆಂಗಳೂರಿನಲ್ಲಿರುವ ನ್ಯಾಯಾಲಯದ ವ್ಯಾಪ್ತಿಗೆ 
ಒಳಪಟ್ಟಿರುತ್ತದೆ. 

ದರ ಕರಾರು ಪ್ರಕಾರ ಹಾಗೂ ಇಂಡೆಂಟ್‌ ಪ್ರಕಾರ ಪ್ರತಿ ಬಾರಿ ಕಾಫಿ/ ಟೀ/ ಲಘು ಉಪಹಾರ ಸರಬರಾಜು 
ಮಾಡಿದ ಕೆಲಸವು ತೃಪ್ತಿಕರವಾಗಿ ನೆರವೇರಿಸಿದ ನಂತರ ಬಿಲ್‌ ಅನ್ನು ಪಾವತಿಗಾಗಿ ಕೃಷಿ ನಿರ್ದೇಶಕರು, ಕೃಷಿ 
ಆಯುಕ್ತಾಲಯ, ಬೆ೦ಗಳೂರು ಇವರಿಗೆ ಕಳುಹಿಸುವುದು. 

ಯಶಸ್ವಿ ಟೆಂಡರುದಾರರು ದರ ಕರಾರು ಒಪ್ಪಂದದ ಅವಧಿಯಲ್ಲಿ ಬೆಲೆಗಳ ಏರಿಕೆಯಿಂದಾಗಲಿ ಅಥವಾ 
ಇನ್ನಾವುದೇ ಕಾರಣಕ್ಕಾಗಲಿ ಯಾವುದೇ ತರಹದ ರಿಯಾಯಿತಿಗಳಿಗೆ ಅರ್ಹರಾಗುವುದಿಲ್ಲ. 

ಒಪ್ಪಿಕೊಳ್ಳಲಾದ ಟೆಂಡರ್‌ ಅನ್ನು ಯಶಸ್ವಿ ಟೆಂಡರುದಾರರು ಹಿಂದಕ್ಕೆ ಪಡೆಯಲಾಗುವುದಿಲ್ಲ. ಹಾಗೊಂದು ವೇಳೆ 
ಒಂದಕ್ಕೆ ಪಡೆದಲ್ಲಿ ಠೇವಣಿ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಜೊತೆಗೆ ಈ ಬಗ್ಗೆ 
ಸರ್ಕಾರಕ್ಕೆ ಉಂಟಾಗುವ ಯಾವುದೇ ತೆರವಾದ ನಷ್ಟವನ್ನು ತುಂಬಿಕೊಡಬೇಕಾಗುತ್ತದೆ. 

ಟೆಂಡರಿನೊಂದಿಗೆ ಆದಾಯ ತೆರಿಗೆದಾರರಾದರೆ ಕಳೆದ 3 ವರ್ಷದ ಆದಾಯ ತೆರಿಗೆಯ ರಿಟರ್ನ್ಸ್‌ ಪ್ರತಿಗಳನ್ನು 
ಸಲ್ಲಿಸಬೇಕು ಮತ್ತು ಕೆ.ಎಸ್‌.ಟಿ. ನೊ೦ದಣಿ ಸಂಖ್ಯೆಯನ್ನು ಒದಗಿಸಬೇಕು. 


ಷೆಡ್ಯೂಲ್‌-॥ 
(ಟೆಂಡರ್‌ ಪ್ರಕಟಣೆಯ ಕ್ರಮ ಸಂಖ್ಯೆ: ಕಾಸಂಘ: ಸಂಪರ್ಕ: ಟೆಂಡರ್‌: 2007-08, ದಿನಾಂಕ: 
18-8-2007ಕ್ಕೆ ಸಂಬಂಧಿಸಿದುದು) 
ಕೆಲಸದ ವಿವರ 





ಕೆಲಸದ ಹೆಸರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಗೆ ಉಪಹಾರ/ ಪೇಯಗಳನ್ನು 


(ಕಾಫಿ/ಟೀ) ಸರಬರಾಜು ಮಾಡುವುದು 





ಸರಬರಾಜು ಮಾಡುವ ವಿಧಾನ ಅ) ಕೃಷಿ ನಿರ್ದೇಶಕರು ಅಥವಾ ಅವರ ಪ್ರತಿನಿಧಿ ಆಗಿಂದಾಗ್ಗೆ 


ನೀಡುವ ಇಂಡೆಂಟ್‌ ಪ್ರಕಾರ ಕಾಫಿ/ ಟೀ/ ಲಘು ಉಪಹಾರವನ್ನು 
ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸೂಚಿಸಿದ ಸ್ಥಳಕ್ಕೆ ಟೆಂಡರುದಾರರು 
ಸ್ಪಂತ ವಾಹನದಲ್ಲಿ ಸರಬರಾಜು ಮಾಡಬೇಕು. 





ಆ) ಉಪಹಾರ ಕಾಫಿ/ಟೀ ಸರಬರಾಜಿನೊಂದಿಗೆ ತಿನಿಸುಗಳ ಜೊತೆಗೆ 
ಶುದ್ಧವಾದ ನೀರು, ಪೇಪರ್‌ ನ್ಯಾಪ್‌ಕಿನ್‌, ಪಿಂಗಾಣಿ ತಟ್ಟೆ, ಲೋಟ 
ಹಾಗೂ ಹಾಟ್‌ಬಾಕ್ಸ್‌ನಲ್ಲಿ ಸರಬರಾಜು ಮಾಡಬೇಕು. 





ಇ) ತಿನಿಸುಗಳನ್ನು ವಿತರಿಸುವ ಸೇವೆಯನ್ನು ಸಹ ಸರಬರಾಜು 
ಮಾಡುವ ಸಂಸ್ಥೆಯವರೇ ಮಾಡಬೇಕು ಹಾಗೂ ವಿತರಿಸುವ 
ಸೇವೆಯನ್ನು ಮಾಡುವ ವ್ಯಕ್ತಿಗಳು ಸಮವಸ್ತ ಧರಿಸಿರತಕ್ಕದ್ದು 





ಸರಬರಾಜಿನ ದರಗಳ ಚಾಲ್ತಿಯ ಅವಧಿ ಎರಡು ವರ್ಷಗಳು 











ಸರಬರಾಜು ಮಾಡಬೇಕಾದ ತಿನಿಸುಗಳ 
ವಿವರಗಳು 





ಅ) ಕಾಫಿ/ಟೀ 

ಆ) ಲಘು ಉಪಹಾರ - ಅಂದರೆ ಪ್ರತಿ ಫ್ಲೇಟಿಗೆ ಬಿಸ್ಕತ್ತು (ಎರಡು 
ಸಿಹಿ ಮತ್ತು ಎರಡು ಖಾರ) ಅಥವಾ ಆಲೂಗಡ್ಡೆ ಚಿಪ್ಸ್‌ ಅಥವಾ 
ಒಂದು ವೆಜಿಟೇಬಲ್‌ ಬೋಂಡಾ ಅಥವಾ ಒಂದು ಉದ್ದಿನ ವಡೆ 
ಅಥವಾ ಗೋಡಂಬಿ ಅಥವಾ ಬಜ್ಜಿ ಅಥವಾ ಚೌಚೌ ಬಾತ್‌ ಅಥವಾ 
ಎರಡು ಅಕ್ಕಿ ಇಡ್ಲಿ ಅಥವಾ ಒಂದು ರವೆ ಇಡ್ಲಿ 

ಇ) ಲಘು ಉಪಹಾರ - ಅಂದರೆ ಪ್ರತಿ ಫ್ಲೇಟಿಗೆ ಎರಡು ರೈಸ್‌ 
ಐಟಂ ಅಥವಾ ಪೂರಿ ಸಾಗು ೬ ಒಂದು ರೈಸ್‌ ಐಟಂ ಜೊತೆಗೆ 
ಒಂದು ಬಾಳೆ ಹಣ್ಣು ಬೀಡ ಒಳಗೊಂಡಿರುತ್ತದೆ. 

ಈ) ಸಿಹಿ ತಿಂಡಿ - ಅಂದರೆ ಒಂದು ಜಾಮೂನ್‌ ಅಥವಾ ಒಂದು 
ಜಾಹಂಗೀರ್‌ ಅಥವಾ ಒಂದು ಚಂಚಂ ಅಥವಾ ಒಂದು ಚಂದ್ರಕಲಾ 
ಅಥವಾ ಒಂದು ಚಂಪಕಲಿ ಇತ್ಯಾದಿ. 





ಪಿ.ಆರ್‌.534 


ಕೃಷಿ ನಿರ್ದೇಶಕರ ಪರವಾಗಿ. 





ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೨೧ 





ಲೋಕೋಪಯೋಗಿ ಇಲಾಖೆ, ಕೋಲಾರ ವಿಭಾಗ, ಕೋಲಾರ 
ಟೆಂಡರ್‌ ಅಧಿಸೂಚನಾ ಸಂಖ್ಯೆ: 22:2007-08, ದಿನಾ೦ಕ: 10ನೇ ಆಗಸ್ಟ್‌ 2007 
ಬಾಬುವಾರು ದರದ ಟೆಂಡರುಗಳಿಗಾಗಿ ಅರ್ಜಿ ಆಹ್ವಾನ 
ಈ ಕೆಳಗೆ ತಿಳಿಸಿದ ಕಾಮಗಾರಿಗಾಗಿ ನಿರ್ಧಿಷ್ಟ ಪಡಿಸಿದ ನಮೂನೆಗಳನ್ನು ನೊಂದಾಯಿತ ಕರಾರುದಾರರಿಂದ 
ದ್ವಿಪ್ರತಿಗಳಲ್ಲಿ ಮೊಹರು ಮಾಡಲಾದ ಟೆಂಡರ್‌ಗಳನ್ನು ಕರ್ನಾಟಕ ರಾಜ್ಯಪಾಲರ ಹೆಸರಿನಲ್ಲಿ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಆಧ್ಯಾದೇಶ 2000ರ ಅನ್ವಯ ಈ ಕೆಳಗೆ ಸಹಿ ಮಾಡಿದವರು ಕರೆದಿರುತ್ತಾರೆ. ಅವುಗಳನ್ನು 
ಈ ಕೆಳಗೆ ಸಹಿ ಮಾಡಿದವರು ತಮ್ಮ ಕಛೇರಿಯಲ್ಲಿ ಆ ಕಾಮಗಾರಿ ಪ್ರತಿಯೊಂದು ಕಾಮಗಾರಿಯೆದುರು ನಮೂದಿಸಿದ 
ದಿನಾಂಕಗಳಂದು ಸಂಜೆ 4-00 ಗಂಟೆಯವರೆಗೆ ಸ್ವೀಕರಿಸುತ್ತಾರೆ... ಆ ಟೆಂಡರುಗಳನ್ನು ಈ ಕೆಳಗೆ ಸಹಿ ಮಾಡಿರುವವರ 
ಕಚೇರಿಯಲ್ಲಿ ದಿನಾಂಕ: 17-9-2007ರಂದು ಸಂಜೆ 4.30 ಗಂಟೆಗೆ ಸಾಧ್ಯವಾದರೆ ತೆರೆಯಲಾಗುವುದು. 
ಕಾಮಗಾರಿಗೆ : ಪ್ರತಿಯೊಂದು ಕಾಮಗಾರಿಗೆ ಸಂಬಂಧಿಸಿದ ಮುದ್ರಿತ ಕರಾರು ದಾಸ್ತಾವೇಜುಗಳು ಅಂದರೆ ರೇಖಾ 
ಚಿತ್ರಗಳು ಪೂರ್ಣ ತಂಡ ಮಾಡಬೇಕಾದ ಕಾಮಗಾರಿಗಳ ಪೂರ್ಣ ತಪಶೀಲು ಮಾಡಬೇಕಾದ ಕಾಮಗಾರಿಗಳ ವಿವಿಧ 
ವರ್ಗಗಳ ಪರಿಮಾಣದ ಷೆಡ್ಯೂಲ್‌ ಅಗತ್ಯವಿರುವಲ್ಲಿ ಕಲ್ಲುಗಣಿ ಚಾರ್ಟುಗಳು ಮತ್ತು ಯಾರ ಟೆಂಡರು ಸ್ವೀಕೃತವಾಗುತ್ತದೋ ಆ 
ವ್ಯಕ್ತಿಯು ಮಾಡಬೇಕಾದ ಕರಾರಿನ ಷರತ್ತುಗಳು ಇವುಗಳನ್ನು ಅದಕ್ಕಾಗಿ ಅರ್ಜಿ ಸಲ್ಲಿಸಿ ಟೆಂಡರ್‌ ದಾಖಲೆಗಳ ಬಿಲ್ಲನ್ನು 
ಸಂದಾಯ ಮಾಡಿದ ತರುವಾಯ ಅವುಗಳಲ್ಲಿ ಕಾಮಗಾರಿಯ ಎದುರು ಹೇಳಲಾದ ದಿನಾಂಕದಂದು ಕೆಲಸದ ದಿನಗಳಂದು 
ಕಛೇರಿ ವೇಳೆಯಲ್ಲಿ ಖರೀದಿಸಬಹುದು. ಇದಲ್ಲದೇ ಕರಾರುದಾರರು ಸಧ್ಯದಲ್ಲಿ ತಾವು ಕಾರ್ಯನಿರ್ವಹಿಸುತ್ತಿರುವಂತಹ 
ಕಾಮಗಾರಿಗಳ ಒಂದು ಪಟ್ಟಿಯನ್ನು ಈ ಕೆಳಗೆ ಸಹಿ ಹಾಕಿದವರ ಮಾಹಿತಿಗಾಗಿ ಸಲ್ಲಿಸಬೇಕೆಂದು ಕೋರಲಾಗಿದೆ. 
ಟೆಂಡರು ಸಲ್ಲಿಸಬಯಸುವ ಕರಾರುದಾರರು ಟೆಂಡರ್‌ ಸೂಚನೆ (ಭಾಗ-1 ಪಿಡಬ್ಲ್ಯೂಜಿ 66) ರಲ್ಲಿ ಒಳಗೊಂಡ 
ವಿವರವಾದ ಸೂಚನೆಗಳು ಮತ್ತು ಷರತ್ತುಗಳನ್ನು ತಪ್ಪದೇ ಪಾಲಿಸಬೇಕೆಂಬುದನ್ನು ಗಮನಿಸಬೇಕು. ಇದರ ನೋಟೀಸು ಅವರು 
ಕೊಂಡುಕೊಳ್ಳುವ ಟೆಂಡರ್‌ ದಾಖಲೆಗಳ ಒಂದು ಭಾಗವಾಗಿರುತ್ತದೆ. ಸಂಚಕಾರ ಠೇವಣಿಯ ಮೊಬಲಗು, ನಮೂನೆ ಹಾಗು 
ಸಿಂಧುತ್ವ ಅವಧಿಯ ಸಂಬಂಧಪಟ್ಟ ವಿವರಗಳು ಟೆಂಡರ್‌ಗಳನ್ನು ಸಲ್ಲಿಸುವಾಗ ಮತ್ತು ಟೆಂಡರು ದಸ್ತಾವೇಜುಗಳನ್ನು ಭರ್ತಿ 
ಮಾಡುವಾಗ ಕರಾರುದಾರರು ಅನುಸರಿಸಬೇಕಾದ ಕಾರ್ಯವಿಧಾನ. ನೀಡಿಕೆ ಆಹ್ವಾನದ ಅವಧಿಯ ಸಿಂಧುತ್ವ, ಟೆಂಡರುಗಳನ್ನು 
ತೆಗೆಯುವುದು, ತಪ್ಪುಗಳನ್ನು ದೋಷಗಳನ್ನು ಸರಿಪಡಿಸುವಿಕೆ ಕೆಲವು ಸಂದರ್ಭಗಳಲ್ಲಿ ಮೌಲ್ಯ ನಿರ್ಧರಣೆ ಪದ್ಧತಿ, 
ಕರಾರುದಾರರು ಬಾಕಿದಾರರಾದಾಗ ಪರಿಣಾಮಗಳು ಯಶಸ್ವಿ ಟೆಂಡರುದಾರರಿ೦ದ ಸಂದಾಯ ಮಾಡಬೇಕಾದ ಭದ್ರತಾ ಠೇವಣಿ 
ಬೆಲೆ ಹೊಂದಾಣಿಕೆ ಇತ್ಯಾದಿಗಳು ಸಹಾ ಟೆಂಡರು ಸೂಚನೆ (ಭಾಗ-1 ಪಿಡಬ್ಲ್ಯೂಜಿ 66)ರಲ್ಲಿ ಲಭ್ಯವಿರುತ್ತದೆ. 
ಕರಾರುದಾರರಿಗೆ ಹೆಚ್ಚಿನ ವಿವರಗಳೇನಾದರೂ ಅಗತ್ಯವಿದ್ದಲ್ಲಿ ಅದನ್ನು ಈ ಕೆಳಗೆ ಸಹಿ ಮಾಡಿದ ಅಧಿಕಾರಿಗಳ 
ಕಛೇರಿಯಿಂದ ನಮೂದಿಸಿರುವ ಕೆಲಸದ ದಿನಗಳಂದು ಕಛೇರಿ ವೇಳೆಯಲ್ಲಿ ಪಡೆದುಕೊಳ್ಳಬಹುದು. ಈ ಕೆಳಗೆ 
ನಮೂದಿಸಲಾದ ಯಾವುದೇ ದಿನಾಂಕಗಳು ಸಾರ್ವತ್ರಿಕ ರಜಾ ದಿನಗಳಾಗಿರುವಲ್ಲಿ ಆ ದಿನಾಂಕಕ್ಕೆ ಬದಲಾಗಿ ಮುಂದಿನ ಕೆಲಸದ 
ದಿನವನ್ನು ಪರಿಗಣಿಸಲಾಗುವುದೆಂದು ಸೂಚಿಸಲಾಗಿದೆ. 
ಸೂಚನೆ 
1 ಇ.ಎಂ.ಡಿ.ಯನ್ನು ಕರ್ನಾಟಕ ಸರ್ಕಾರದ ಟ್ರೆಜರಿ ಚಲನ್‌, ಡಿಮ್ಯಾಂಡ್‌ ಡ್ರಾಫ್ಟ್‌, ನ್ಯಾಷನಲ್‌ ಸೇವಿಂಗ್ಸ್‌ ಸರ್ಟಿಫಿಕೇಟ್‌ 
ರೂಪದಲ್ಲಿ ಸೂಚಿಸಿರುವ ಹಣಕ್ಕೆ ತಕ್ಕಂತೆ ಕಾರ್ಯನಿರ್ವಾಹಕ ಇಂಜಿನಿಯರ್‌, ಕೋಲಾರ ವಿಭಾಗ, ಸಂಪರ್ಕ ಮತ್ತು 
ಕಟ್ಟಡಗಳು, ಕೋಲಾರ, ಇವರ ಹೆಸರಿನಲ್ಲಿ ಪಾವತಿ ಮಾಡುವುದು. 
ಯಾವುದೇ ನಿಬಂಧನೆಗಳನ್ನೊಳಗೊಂಡ ಟೆಂಡರುಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 
3 ಠೇವಣಿ ಕ್ರಮಬದ್ಧತೆಯ (ವ್ಯಾಲಿಡಿಟಿ ಪೀರಿಯಡ್‌) ತೊಂಬತ್ತು ದಿವಸಗಳ ಅವಧಿಯನ್ನು 
ಒಳಗೊಂಡಿರಬೇಕಾಗಿರುತ್ತದೆ. 
4 ಅಂದಾಜು ಮೊತ್ತ ಹೆಚ್ಚುವರಿಯಾದಲ್ಲಿ ಇ.ಎಂ.ಡಿ. ವ್ಯತ್ಯಾಸದ ಮೊತ್ತವನ್ನು ಯಶಸ್ವಿ ಟೆಂಡರುದಾರರು ಕರಾರು 
ಮುಚ್ಚಳಿಕೆ ಸಮಯದಲ್ಲಿ ಪಾವತಿ ಮಾಡಬೇಕು. 


ಕೆಲಸದ ಹೆಸರು ಟೆಂಡರ್‌ಗಿಟ್ಟ ಇ.ಎಂ.ಡಿ. (ಟೆಂಡರ್‌ ದಾಖಲೆಗಳ | ಕರಾರುದಾರರ ಕಾಮಗಾರಿಯನ್ನು ಸಂಜೆ ಸಂಜೆ ಸಂಜೆ 4-00 





lex 


2 
೦ 


ಮೊತ್ತ ರೂ. | ರೂ.ಗಳಲ್ಲಿ ವೆಚ್ಚ (ಈ ಹಣವನ್ನು ವರ್ಗ ಪೂರ್ಣಗೊಳಿಸಲು | 5-30ವರೆಗೆ 5-30ವರೆಗೆ ಗಂಟೆವರೆಗೆ 








ಲಕ್ಷಗಳಲ್ಲಿ ಹಿಂದಿರುಗಿಸುವುದಿಲ್ಲ ಗೊತ್ತಪಡಿಸಲಾದ (ಅರ್ಜಿ ಸ್ವೀಕಾರದ ಟೆಂಡರ್‌ ಟೆಂಡರ್‌ಗಳನ್ನು 
ಹಾಗೂ ಕಾಲಾವಧಿ ಕಡೆಯ ದಿನಾಂಕ ದಾಖಲೆಗಳನ್ನು ಸ್ವೀಕರಿಸುವ 
ವರ್ಗಾಯಿಸುವುದಿಲ್ಲ) ಮಳೆಗಾಲ ಸೇರಿ ನೀಡುವ ಕಡೆಯ ಕಡೆಯ 
ಎಲ್ಲಾ ತೆರಿಗೆಗಳು ಸೇರಿ ಒಟ್ಟು ದಿನಾಂಕ ದಿನಾಂಕ 
1 2 3 4 5 6 7 8 9 10 
1 ಕೋಲಾರ ಜಿಲ್ಲೆ. ಬಾಗೇಪಲ್ಲಿ 45.00 45000.00 4500.00 1ನೇ ದರ್ಜೆ 6 ತಿಂಗಳು 10-9- 13-9-2007 17-9- 
ತಾ. ಬಾಗೇಪಲ್ಲಿ ಗುಡಿಬಂಡೆ 2007 2007 


ಹಲಗೂರು ರಸ್ತೆಯ ರಾಜ್ಯ 
ಹೆದಾರಿ 94ರ ಅಭಿವೃದ್ದಿ 

ದ ಲು 
ಹಾಗೂ ಮೋರಿಗಳ ನಿರ್ಮಾಣ 






































೨೦೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 








1 2 3 4 5 6 7 8 9. 10 





2 | ಕೋಲಾರ ಜಿಲ್ಲೆ ಕೋಲಾರ- | 4143 | 41430.00 4100.00 1ನೇ ದರ್ಜೆ | 6 ತಿಂಗಳು | 10-9-2007 | 13-9-2007 | 17-9-2007 
ಮಾಲೂರು-ಹೊಸೂರು 

ರಸ್ತೆಯ ಸರಪಳಿ 37.20 ರಿಂದ 
38.00 ಕಿಮೀ ಮತ್ತು 38.40 
ರಿಂದ 40.60 ಕಿಮೀವರೆಗೆ 





ಅಭಿವೃದ್ಧಿ ಮತ್ತು 
ಡಾಂಬರೀಕರಣ. 
3 ಕೋಲಾರ ಜಿಲ್ಲೆ. ಬಾಗೇಪಲ್ಲಿ 40.00 40000.00 4000.00 1ನೇ ದರ್ಜೆ 6 ತಿಂಗಳು 10-9-2007 | 13-9-2007 | 17-9-2007 


ತಾ. ಯಲ್ಲಂಪಲ್ಲಿ ಚೇಳೂರು 
ರಸ್ತೆಯ ಸರಪಳಿ 0.00 ರಿಂದ 
6.00 ಕಿಮೀವರೆಗೆ ರಸ್ತೆಯ 





4 ಕೋಲಾರ ಜಿಲ್ಲೆ, ಚಿಂತಾಮಣಿ 36.43 36430.00 3600.00 1ನೇ ದರ್ಜೆ 6 ತಿಂಗಳು 10-9-2007 13-9-2007 | 17-9-2007 
ತಾಲ್ಲೂಕಿನ ಸಿದ್ದೇಪಲ್ಲಿ ಬಟ್ಟಹಳ್ಳಿ 
ಅಂಕಾಲಮಡಗು ರಸ್ತೆಯ 
ಸರಪಳಿ 24.00 ರಿಂದ 28.00 
ಕಿಮೀವರೆಗೆ ರಸ್ತೆ ಅಭಿವೃದ್ಧಿ 





ಕಾಮಗಾರಿ. 
5 ಕೋಲಾರ ಜಿಲ್ಲೆ, 35.00 35000.00 3500.00 1ನೇ ದರ್ಜೆ 6 ತಿಂಗಳು 10-9-2007 | 13-9-2007 | 17-9-2007 
ಗೌರಿಬಿದನೂರು ತಾ. 


ಹೊನ್ನಪ್ಪನಹಳ್ಳಿ ನಾಗರಭಾವಿ 


ರಸ್ತೆಯ ಆಯ್ದಭಾಗಗಳಲ್ಲಿ 
ಅಭಿವೃದ್ಧಿ ಸರಪಳಿ 0.00 ರಿಂದ 





5.25 ಕಿಮೀ 
6 | ಕೋಲಾರ ಜಿಲ್ಲೆ, ಚಿಂತಾಮಣಿ 35.00 35000.00 3500.00 1ನೇ ದರ್ಜೆ 6 ತಿಂಗಳು 10-9-2007 | 13-9-2007 | 17-9-2007 
ತಾಲ್ಲೂಕಿನ ಚಿಂತಾಮಣಿ 


ಮುರಗಮಲ್ಲ ಯನಮಲಪಾಡಿ 


ರಸ್ತೆಯ ಮುಂಗಾನಹಳ್ಳಿ ಒಡ 





ಯಗವಕೋಟೆ ವಯಾ 
ಯರೈಗೌಡಹಳ್ಳಿಯಿಂದ 
ಚಿಂತಾಮಣಿ ರಸ್ತೆ ಅಭಿವೃದ್ಧಿ 
ಕಾಮಗಾರಿ 
7. ಕೋಲಾರ ಜಿಲ್ಲೆ, ಮುಳಬಾಗಿಲು 33:75 33750.00 3500.00 1ನೇ ದರ್ಜೆ 6 ತಿಂಗಳು 10-9-2007 13-9-2007 | 17-9-2007 
ತಾ. ರಾ.ಹೆ.-4 ರಿಂದ 


ಮಾರಾಂಡಹಳ್ಳಿ, ಗುಡಿಪಲ್ಲಿ 
ಮಾರ್ಗ ಪುಂಗನೂರು ರಸ್ತೆ 


ಸೇರುವ ರಸ್ತಯ 
ಆಯ್ದಭಾಗಗಳಲ್ಲಿ 
ಡಾಂಬರೀಕರಣ ಹಾಗೂ 


ಅಭಿವೃದ್ದಿ ಕಾಮಗಾರಿ 





8 ಕೋಲಾರ ಜಿಲ್ಲೆ, ಬಾಗೇಪಲ್ಲಿ 30.14 30140.00 3000.00 1ನೇ ದರ್ಜೆ 6 ತಿಂಗಳು 10-9-2007 13-9-2007 17-9-2007 
ತಾ. ಮಿಟ್ಟೇಮರಿ ಚೇಳೂರು 
ರಸ್ತೆಯ ಸರಪಳಿ 0.00 ರಿಂದ 
300 ಕಿಮೀ ವರೆಗೆ ರಸ್ತೆ 





9 ಕೋಲಾರ ಜಿಲ್ಲೆ, ಮುಳಬಾಗಿಲು 30.00 30000.00 3000.00 1ನೇ ದರ್ಜೆ 6 ತಿಂಗಳು 10-9-2007 13-9-2007 17-9-2007 
ತಾ. ರಾ.ಹೆ.-4 ರಿಂದ 
ವೇಗಮಡಗು ಮಾರ್ಗ 


ತಾಯಲೂರು ರಸ್ತೆಯ ಸರಪಳಿ 
0.00 ರಿಂದ 5.00 ಕಿಮೀ 
ವರೆಗೆ ಸೇರುವ ರಸ್ತೆಯ 
ಆಯ್ದಭಾಗಗಳಲ್ಲಿ 
ಡಾಂಬರೀಕರಣ ಕಾಮಗಾರಿ. 













































































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೨೩ 
1 2 3 4 ಶ್ರ 6 7 8 9 10 
10 | ಕೋಲಾರ ಜಿಲ್ಲೆ, 30.00 30000.00 3000.00 1ನೇ ದರ್ಜೆ 6 ತಿಂಗಳು 10-9-2007 13-9-2007 | 17-9-2007 
ಬಂಗಾರುಪೇಟೆ ತಾ. ಬಂಗಾರು 
ತಿರುಪತಿಯಿಂದ ಬೇತಮಂಗಲ 
ರಸ್ತೆ ಅಭಿವೃದ್ಧಿ ಕಾಮಗಾರಿ 
1] ಕೋಲಾರ ಜಿಲ್ಲೆ, ಮಾಲೂರು 30.00 30000.00 3000.00 1ನೇ ದರ್ಜೆ 6 ತಿಂಗಳು 10-9-2007 13-9-2007 | 17-9-2007 
ರಾಮಸಂದ್ರ ರಸ್ತೆಯ 
ಆಯ್ದಭಾಗಗಳಲ್ಲಿ ಅಭಿವೃದ್ಧಿ 
ಮತ್ತು ಡಾಂಬರೀಕರಣ 
12 | ಕೋಲಾರ ಜಿಲ್ಲೆ. ಬಾಗೇಪಲ್ಲಿ 25.12 25120.00 2500.0 1ನೇ ದರ್ಜೆ 6 ತಿಂಗಳು 10-9-2007 13-9-2007 | 17-9-2007 
ತಾ. ಯಲ್ಲಂಪಲ್ಲಿ ಚೇಳೂರು 
ರಸ್ತೆಯ ಸರಪಳಿ 510 
ಕಿಮೀನಲ್ಲಿ ಸೇತುವೆ ನಿರ್ಮಾಣ 
ಕಾಮಗಾರಿ. 
13 | ಕೋಲಾರ ಜಿಲ್ಲೆ, ಬಾಗೇಪಲ್ಲಿ 24.90 25000.00 2500.00 2ನೇ ದರ್ಜೆ 6 ತಿಂಗಳು 10-9-2007 13-9-2007 | 17-9-2007 
ತಾ. ಗುಡಿಬಂಡೆ ರಾಮಪಟ್ಟಣ ಮತ್ತು 
ರಸ್ತೆಯ ಆಯ್ದ ಭಾಗಗಳಲ್ಲಿ ಮೇಲ್ಪಟ್ಟು 
ಮರು ಡಾಂಬರು ಮಾಡುವುದು 
14 | ಕೋಲಾರ ಜಿಲ್ಲೆ, 24.90 25000.00 2500.00 2ನೇ ದರ್ಜೆ 5 ತಿಂಗಳು 10-9-2007 13-9-2007 | 17-9-2007 
ಗೌರಿಬಿದನೂರು ತಾ. ರಾಜ್ಯ ಮತ್ತು 
ಹೆದ್ದಾರಿ-58 ರಿಂದ ಮೇಲ್ಪಟ್ಟು 
ನಾಮಗೊಂಡ್ಲು ಕೇತೇನಹಳ್ಳಿ 
ಮಾರ್ಗವಾಗಿ ಚಿಕ್ಕಬಳ್ಳಾಪುರ 
ಸೇರುವ ರಸ್ತೆ ಅಭಿವೃದ್ಧಿ 
(ಸರಪಳಿ 0.00 ರಿಂದ 2.90 
ಕಿಮೀವರೆಗೆ) 
15 ಕೋಲಾರ ಜಿಲ್ಲೆ, 24.90 25000.00 2500.00 2ನೇ ದರ್ಜೆ 5 ತಿಂಗಳು 10-9-2007 13-9-2007 | 17-9-2007 
ಗೌರಿಬಿದನೂರು ತಾ. ಮತ್ತು 
ವಿದುರಾಶ್ವತ ದಿಂದ ಅಲ್ಲಿಪುರ ಮೇಲ್ಪಟ್ಟು 
ವಯಾ  ಕೋಟಾಲ ದಿನ್ನೆ 
ಆಯ್ದಭಾಗಗಳಲ್ಲಿ ರಸ್ತೆ ದುರಸ್ಥಿ 
16 | ಕೋಲಾರ ಜಿಲ್ಲೆ, 24.90 25000.00 2500.00 2ನೇ ದರ್ಜೆ 5 ತಿಂಗಳು 10-9-2007 13-9-2007 | 17-9-2007 
ಬಂಗಾರುಪೇಟೆ ತಾ. ಮತ್ತು 
ಮೋತಕಪಲ್ಲಿಯಿಂದ ಮೇಲ್ಪಟ್ಟು 
ಸುಂದರಪಾಳ್ಯ ರಸ್ತೆ ಅಭಿವೃದ್ಧಿ 
ಕಾಮಗಾರಿ 
17 | ಕೋಲಾರ ಜಿಲ್ಲೆ, ಬಾಗೇಪಲ್ಲಿ 23.75 23750.00 2500.00 2ನೇ ದರ್ಜೆ 5 ತಿಂಗಳು 10-9-2007 13-9-2007 | 17-9-2007 
ತಾ. ಬಾಗೇಪಲ್ಲಿ ಯಲ್ಲೋಡು ಮತ್ತು 
ರಸ್ತೆಯ ಆಯ್ದ ಭಾಗಗಳಲ್ಲಿ ಮೇಲ್ಪಟ್ಟು 
ಅಗಲಪಡಿಸಿ ಅಭಿವೃದ್ಧಿ 
ಕಾಮಗಾರಿ 
18 | ಕೋಲಾರ ಜಿಲ್ಲೆ, ಮುಳಬಾಗಿಲು 20.00 30000.00 2000.00 2ನೇ ದರ್ಜೆ 5 ತಿಂಗಳು 10-9-2007 13-9-2007 | 17-9-2007 
ತಾ. ರಾ.ಹೆ.-4 ರಿಂದ ಮತ್ತು 
ಅಲಂಗೂರು ಮಾರ್ಗ ಮೇಲ್ಪಟ್ಟು 
ತಾಯಲೂರು ಸೇರುವ ರಸ್ತೆ 
ಆಯ್ದ ಭಾಗಗಳಲ್ಲಿ ಅಭಿವೃದ್ಧಿ 
ಮತ್ತು ಡಾಂಬರೀಕರಣ 
ಕಾಮಗಾರಿ 
19 | ಕೋಲಾರ ಜಿಲ್ಲೆ, 16.43 24650.00 1600.00 2ನೇ ದರ್ಜೆ 5 ತಿಂಗಳು 10-9-2007 13-9-2007 | 17-9-2007 
ಬಂಗಾರುಪೇಟೆ ತಾ. ಮತ್ತು 
ಅಂಗಳದಿಂದ ಬೇತಮಂಗಲ ಮೇಲ್ಪಟ್ಟು 
ರಸ್ತೆ ಅಭಿವೃದ್ಧಿ ಕಾಮಗಾರಿ 
20 | ಕೋಲಾರ ಜಿಲ್ಲೆ, ಮುಳಬಾಗಿಲು 9.99 20000.00 1000.00 3ನೇ ದರ್ಜೆ 3 ತಿಂಗಳು 10-9-2007 13-9-2007 | 17-9-2007 
ತಾ. ರಾ.ಹೆ.-4 ರಿಂದ ಮತ್ತು 
ಆಲಂಗೂರು ಮಾರ್ಗ ಮೇಲ್ಪಟ್ಟು 
ತಾಯಲೂರು ಸೇರುವ 








ರಸ್ತೆಯಲ್ಲಿ ಅಡ್ಡ ಮೋರಿಗಳ 
ನಿರ್ಮಾಣ ಕಾಮಗಾರಿ 
































೨೦೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 








1 2 3 4 5 6 7 8 9, 10 





21 ಕೋಲಾರ ಜಿಲ್ಲೆ, 8.75 17500.00 1000.00 3ನೇ ದರ್ಜೆ 3 ತಿಂಗಳು 10-9-2007 13-9-2007 | 17-9-2007 
ಗೌರಿಬಿದನೂರು ತಾ. ಮತ್ತು 

ಬೈಚಾಪುರ ಮೇಳ್ಯ ರಸ್ತೆಯ ಮೇಲ್ಪಟ್ಟು 
ಆಯ್ದ ಭಾಗಗಳಲ್ಲಿ ಅಭಿವೃದ್ಧಿ 


ಕಾಮಗಾರಿ ಸರಪಳಿ 0.00 



































ರಿಂದ 7.20 ಕಿಮೀ 

A) ಟೆಂಡರ್‌ ಫಾರಂಗಳಿಗಾಗಿ ಮನವಿ ಸಲ್ಲಿಸುವ ಗುತ್ತಿಗೆದಾರರು ತಮ್ಮ ಅರ್ಜಿಯೊಂದಿಗೆ ಈ ಕೆಳಕಂಡ ಮಾಹಿತಿಯನ್ನು 
ಹಾಜರುಪಡಿಸಬೇಕು, ಹಾಜರುಪಡಿಸಲು ವಿಫಲರಾದಲ್ಲಿ ಅಂತಹ ಗುತ್ತಿಗೆದಾರರ ಅರ್ಜಿಗಳನ್ನು (ಮನವಿಯನ್ನು) 
ನೇರವಾಗಿ ನಿರಾಕರಿಸಲಾಗುವುದು. 

1 2005-10ನೇ ಸಾಲಿಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಗುತ್ತಿಗೆ ನೊಂದಣಿ ಮತ್ತು ನವೀಕರಣ ಪ್ರಮಾಣ 
ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

2 ಈ ಕಾಮಗಾರಿಯ ಮಾದರಿಯ ಕಾಮಗಾರಿಗಳನ್ನು ಸಕಾಲದಲ್ಲಿ ಪೂರೈಸಿರುವ ಬಗ್ಗೆ ಪ್ರಮಾಣ ಪತ್ರ / 
ಕಾಮಗಾರಿಯ ಯೋಗ್ಯತಾ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

B) ಭರ್ತಿ ಮಾಡಿದ ಟೆಂಡರ್‌ಗಳೊಂದಿಗೆ ಗುತ್ತಿಗೆದಾರರು ಸಲ್ಲಿಸಬೇಕಾಗಿರುವ ದಾಖಲೆಗಳು. 

1 ಈ ಮೇಲಿನ ಕಾಮಗಾರಿಯ ಮಾದರಿಯ ಕಾಮಗಾರಿಯ ಮೌಲ್ಯ ಟೆಂಡರ್‌ಗೆ ಹಾಕಿರುವ ಮೌಲ್ಯಕ್ಕೆ ಶೇಕಡ 30% 
ಕಡಿಮೆ ಇರದ ಮೌಲ್ಯದ ಕಾಮಗಾರಿಯನ್ನು ಹಾಟ್‌ ಮಿಕ್ಸ್‌ ಪ್ಲಾಂಟ್‌ ಹಾಗೂ ಫೇವರ್‌ ಪಿನೀಷರ್‌ನ್ನು 
ಉಪಯೋಗಿಸಿ ಕಳೆದ 5 ವರ್ಷಗಳ ಅವಧಿಯಲ್ಲಿ (ಒಂದು ಆರ್ಥಿಕ ವರ್ಷದಲ್ಲಿ) ತೃಪ್ತಿಕರವಾಗಿ ನಿಗದಿತ 
ಸಮಯದಲ್ಲಿ ಪೂರೈಸಿರುವುದರ ಬಗ್ಗೆ ಕಾರ್ಯನಿರ್ವಾಹಕ ಇಂಜಿನಿಯರ್‌ ದರ್ಜೆಗೆ ಕಡಿಮೆಯಿರದ ಅಧಿಕಾರಯುಕ್ತ 
ಪ್ರಾಧಿಕಾರದಿಂದ ಪಡೆದ ಯೋಗ್ಯತಾ ಪ್ರಮಾಣ ಪತ್ರವನ್ನು ಗುತ್ತಿಗೆದಾರರ ಟೆಂಡರ್‌ ಜೊತೆಗೆ ಹಾಜರು ಪಡಿಸಬೇಕು, 
ಹಾಗೆ ಮಾಡಲು ವಿಫಲರಾದಲ್ಲಿ ಅಂತಹ ಟೆಂಡರನ್ನು ತಿರಸ್ಕರಿಸಲಾಗುವುದು. (ಕಾಮಗಾರಿ ಮೌಲ್ಯ ರೂ. 25.00 
ಲಕ್ಷ ಮೇಲ್ಪಟ್ಟ ಕಾಮಗಾರಿಗಳಿಗೆ ಮಾತ್ರ.) 

2 ಈ ಮೇಲಿನ ಮಾದರಿಯ (ಸೇತುವೆ / ಮೋರಿ / ಹೆಚ್‌.ಎಲ್‌.ಸಿ./ ಎಲ್‌.ಎಲ್‌.ಸಿ.) ಒಂದು ಕಾಮಗಾರಿಯ ಮೌಲ್ಯ 
ಟೆಂಡರ್‌ಗೆ ಹಾಕಿರುವ ಮೌಲ್ಯಕ್ಕೆ ಶೇಕಡ 30% ಕಡಿಮೆ ಇರದ ಮೌಲ್ಯದ ಕಾಮಗಾರಿಯನ್ನು ಕಳೆದ 5 ವರ್ಷಗಳ 
ಅವಧಿಯಲ್ಲಿ ಒಂದು ಆರ್ಥಿಕ ವರ್ಷದ ಅವಧಿಯಲ್ಲಿ ತೃಪ್ತಿಕರವಾಗಿ ಪೂರೈಸಿರುವುದರ ಬಗ್ಗೆ ಕಾರ್ಯನಿರ್ವಾಹಕ 
ಇಂಜಿನಿಯರ್‌ ದರ್ಜೆಗೆ ಕಡಿಮೆಯಿರದ ಅಧಿಕಾರಯುಕ್ತ ಪ್ರಾಧಿಕಾರದಿಂದ ಪಡೆದ ಯೋಗ್ಯತಾ ಪತ್ರವನ್ನು 
ಗುತ್ತಿಗೆದಾರರ ಟೆಂಡರ್‌ ಜೊತೆಗೆ ಹಾಜರು ಪಡಿಸಬೇಕು, ಹಾಗೆ ಮಾಡಲು ವಿಫಲರಾದಲ್ಲಿ ಅಂತಹ ಟೆಂಡರನ್ನು 
ತಿರಸ್ಕರಿಸಲಾಗುವುದು. (ಕ್ರಮ ಸಂಖ್ಯೆ: -12 ಸೇತುವೆ ಕಾಮಗಾರಿಗೆ ಮಾತ್ರು. 

3 ನಿಗದಿತ ಇ.ಎಂ.ಡಿ. ಯನ್ನು ಈ ಕೆಳಗೆ ಸೂಚಿಸಿರುವವರಿಗೆ ಡಿಮ್ಯಾಂಡ್‌ ಡ್ರಾಫ್ಟ್‌ ದ್ವಿಪ್ರತಿಯಲ್ಲಿ ಟ್ರೆಜರಿ ಚಲನನ್ನು 
ಅಥವಾ ಎನ್‌.ಎಸ್‌.ಸಿ. ಬ್ಯಾಂಕ್‌ ಗ್ಯಾರಂಟಿಗಳನ್ನು ಈ ಕೆಳಗೆ ಸಹಿ ಮಾಡಿರುವವರಿಗೆ ಪಾವತಿಯಾಗುವಂತೆ ಫ್ಲೆಡ್ಜ್‌ 
ಮಾಡಿ ಟೆಂಡರ್‌ನೊಂದಿಗೆ ಸಲ್ಲಿಸುವುದು ಹಾಗೆ ಮಾಡಲು ತಪ್ಪಿದಲ್ಲಿ ಟೆ೦ಡರ್‌ ಅನ್ನು ತಿರಸ್ಕರಿಸಲಾಗುವುದು. 

4 ಗುತ್ತಿಗೆದಾರರು ನೊಂದಾಣೆ ಮತ್ತು ನವೀಕರಣ ಪ್ರಮಾಣ ಪತ್ರದ ದಾಖಲೆಗಳನ್ನು ಗೆಜೆಟೆಡ್‌ ಅಧಿಕಾರಿಯಿಂದ 
ಕ್ರಮವಾಗಿ ಪ್ರಮಾಣೀಕರಿಸಿ ಟೆಂಡರ್‌ನೊಂದಿಗೆ ಸಲ್ಲಿಸುವುದು. 

5 ಗುತ್ತಿಗೆದಾರರು ನಿರ್ವಹಿಸಿ ತೃಪ್ತಿಕರವಾಗಿ ಪೂರ್ಣಗೊಳಿಸಿರುವ ಕಾಮಗಾರಿಗಳ ಯೋಗ್ಯತಾ ಪ್ರಮಾಣ ಪತ್ರವನ್ನು 
ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್‌ ಅಥವಾ ಕಾರ್ಯನಿರ್ವಾಹಕ ಇಂಜಿನಿಯರ್‌ರವರಿಂದ ದೃಢೀಕರಿಸಿ 
ಟೆಂಡರ್‌ನೊಂದಿಗೆ ಸಲ್ಲಿಸುವುದು. 

೦) ಸೂಚನೆ: 

1 ಯಾವ ಕಾರಣವನ್ನು ಸಹಾ ನೀಡದೆ ಯಾವುದೇ ಅಥವಾ ಎಲ್ಲಾ ಟೆಂಡರ್‌ಗಳನ್ನು ನಿರಾಕರಿಸುವ ಅಧಿಕಾರವನ್ನು 
ಟೆಂಡರ್‌ ಸ್ವೀಕರಿಸುವ ಸಮರ್ಥ ಅಧಿಕಾರಿಯವರು ಕಾದಿರಿಸಿಕೊಂಡಿರುತ್ತಾರೆ. 

2 ಟೆಂಡರ್‌ ಫಾರಂಗಳನ್ನು ನೀಡುವ ಸಮಯದಲ್ಲಿ ಗುತ್ತಿಗೆದಾರರು ತಮ್ಮ ಪಾಸ್‌ ಪುಸ್ತಕವನ್ನು ತಂದು ಅದರಲ್ಲಿ 
ರೆಕಾರ್ಡ್‌ ಮಾಡಿಸಿಕೊಳ್ಳತಕ್ಕದ್ದು. ಇಲ್ಲದಿದ್ದರೆ ಟೆಂಡರ್‌ ಫಾರಂಗಳಿಗಾಗಿ ಹಣ ಪಾವತಿ ಮಾಡಿದ್ದರೂ ಸಹಾ 
ಟೆಂಡರ್‌ ಫಾರಂಗಳನ್ನು ನೀಡುವುದಿಲ್ಲ ಹಾಗೂ ಟೆಂಡರ್‌ ಫಾರಂ ಬೆಲೆಯನ್ನು ಹಿಂದಿರುಗಿಸುವುದಿಲ್ಲ. 

3 ಭರ್ತಿ ಮಾಡಲ್ಪಟ್ಟ ಟೆಂಡರ್‌ ನಮೂನೆಗಳನ್ನು ಟೆಂಡರ್‌ ಪೆಟ್ಟಿಗೆಗೆ ಹಾಕುವ ಸಮಯದಲ್ಲಿ ಗುತ್ತಿಗೆದಾರರು ತಮ್ಮ 
ಪಾಸ್‌ ಪುಸ್ತಕದಲ್ಲಿ ಸಂಬಂಧ ಪಟ್ಟವರಿ೦ದ ರೆಕಾರ್ಡ್‌ ಮಾಡಿಸಿಕೊಳ್ಳತಕ್ಕದ್ದು. ಇಲ್ಲದ ಪಕ್ಷದಲ್ಲಿ ಭರ್ತಿ ಮಾಡಿದ 
ಟೆಂಡರ್‌ ಫಾರಂಗಳನ್ನು ಟೆಂಡರ್‌ ಪೆಟ್ಟಿಗೆಗೆ ಹಾಕಲು ಅವಕಾಶ ನೀಡುವುದಿಲ್ಲ. 
ಸದರಿ ವಿಷಯದಲ್ಲಿ ಹೆಚ್ಚಿನ ವಿಷಯಗಳಿಗೆ ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಲು ಕೋರಿದೆ. 

ಕಾರ್ಯನಿರ್ವಾಹಕ ಇಂಜಿನಿಯರ್‌, 
ಪಿ.ಆರ್‌.537 ಲೋ.ಇ. ಕೋಲಾರ ವಿಭಾಗ, ಕೋಲಾರ. 





ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ 


೨೦೨೫ 





ಅಧ್ಯಕ್ಷರು, ಎ.ಪಿ.ಸಿ. ನೇಮಕಾತಿ ಸಮಿತಿ ಮತ್ತು ಕಮಾಂಡೆಂಟ್‌ ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿ, ಮೈಸೂರು 
2006ನೇ ಸಾಲಿನಲ್ಲಿ ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿಯ ನೇಮಕಾತಿ ಪ್ರಕ್ರಿಯೆ 

ಸಂಖ್ಯೆ: ಸಿಬ್ಬ೦ದಿ/ 5/ 20204-05/ 07-08, ದಿನಾ೦ಕ:4ನೇ ಜುಲೈ, 2007 
ಎ.ಪಿ.ಸಿ. ಹುದ್ದೆಗೆ ತಾತ್ಕಾಲಿಕವಾಗಿ 


ವಿಷಯ: ಕೆ.ಎ.ಆರ್‌.ಪಿ. 


ಮೌಂಟೆಡ್‌ ಕಂಪನಿಯಲ್ಲಿ ಖಾಲಿಯಿರುವ 


ಆಯ್ಕೆಮಾಡಿರುವ ಬಗ್ಗೆ. 
ಓದಲಾಗಿದೆ: ಸರ್ಕಾರದ ಅಧಿಸೂಚನೆ ಓಇ 101 ಪೊಸಿಇ 06, ದಿನಾ೦ಕ:28.08.2006. 


ಸಾವನೆ: 


ು 


(84 


ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿ ಮೈಸೂರಿನಲ್ಲಿ ಖಾಲಿಯಿರುವ 30 ಎಪಿಸಿ ಹುದ್ದೆಗಳನ್ನು ಭರ್ತಿ ಮಾಡಲು 


ಓದಲಾದ ಅಧಿಸೂಚನೆ ಪ್ರಕಾರ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿ ಅರ್ಹ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ 


ಶ್ರ 


ಪೊಲೀಸ್‌ ಸೇವೆಗಳು ಲಿಪಿಕ ನೌಕರರು ಸೇರಿದಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳು 2004ರ ಅನ್ವಯ 
ದಿನಾ೦ಕ:29.10.2006 ರಂದು ಲಿಖಿತ ಪರೀಕ್ಷೆ ಮತ್ತು ದಿನಾಂಕ: 07.02.2007 ರಂದು ದೈಹಿಕ ದೇಹದಾರ್ಡ್ಯತೆ/ ಸಾಮರ್ಥ್ಯ 
ಪರೀಕ್ಷೆಗಳನ್ನು ನಡೆಸಿ ಅರ್ಹ ಅಭ್ಯರ್ಥಿಗಳನ್ನು ಎ.ಪಿ.ಸಿ. ಹುದ್ದೆಗೆ ದಿನಾ೦ಕ:09.02.2007 ರಂದು ವರ್ಗಾವಾರು ತಾತ್ಕಾಲಿಕವಾಗಿ 


































































































ಆಯ್ಕೆ ಮಾಡಲಾಗಿದೆ. 
ಸಾಮಾನ್ಯ ವರ್ಗ (ಇತರೆ) -10 ಹುದ್ದೆಗಳು 
ತ್ಸ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1 1876126 ಮಹದೇವಸ್ವಾಮಿ ಎಂ.ಎಸ್‌. ಸಾ.ಅ. 
2... | 876193 ಪುಟ್ಟರಾಜು ಪಿ. ಸಾ.ಅ. 
3. | 876101 ಗಣೇಶ್‌ ಎಸ್‌. ಸಾ.ಅ. 
4. |876174 ಶ್ರೀನಿವಾಸ ಯಾದವ್‌ ಎಂ.ಆರ್‌. ಸಾ.ಅ. 
5. | 876158 ಲಿಂಗರಾಜು ಎನ್‌.ಡಿ. ಸಾ.ಅ. 
6. |876154 ಶಿವರಾಜ್‌ ಎಂ. ಸಾ.ಅ. 
7. | 876179 ಮಹದೇವಸ್ತಾಮಿ ಸಿ. ಸಾ.ಅ. 
8. |875938 ಸಂಜಯ್‌ ಡಿ. ಸಾ.ಅ. 
9. 876175 ಕಿರಣ್‌ಕುಮಾರ್‌ ಹೆಚ್‌.ಎಸ್‌. ಸಾ.ಅ. 
10. | 876051 ವೆಂಕಟೇಶ ಟಿ. ಸಾ.ಅ. 
ಸಾಮಾನ್ಯ ವರ್ಗ ಕನ್ನಡ ಮಾಧ್ಯಮ-!। ಹುದ್ದೆ: 
ಕ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು: 
1. | 876201 ಶ್ರೀಕಾಂತ ಎ೦. ಸಾ.ಅ. ಕನ್ನಡ ಮಾಧ್ಯಮ 
ಸಾಮಾನ್ಯ ವರ್ಗ (ಗ್ರಾಮೀಣ) -4 ಹುದ್ದೆಗಳು 
ಕ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1. 876169 ಸುಧಾಕರ ಎ.ಎಂ. ಸಾ.ಅ. (ಗಾ) 
2. |876211 ಸಂದೇಶ್‌ ಎಂ.ಆರ್‌. ಸಾ.ಅ. (ಗ್ರಾ) 
3. | 876205 ಸುನೀಲ್‌ ಎ.ಬಿ. ಸಾ.ಅ. (ಗ್ರಾ) 
4. | 876024 ಮಹದೇವ ಬಿ.ಎಂ. ಸಾ.ಅ. (ಗಾ) 
ಪರಿಶಿಷ್ಟ ಜಾತಿ (ಇತರೆ) -4 ಹುದ್ದೆಗಳು 
ತ್ರ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1 |876184 ಮಂಜುನಾಥ ಎನ್‌.ಸಿ. ಪ.ಜಾ. 
2. |876082 ಮಧುಸೂಧನ್‌ ಎಂ. ಪ.ಜಾ. 
3. 876023 ಹರೀಶ ಎಲ್‌. ಪ.ಜಾ. 
4. |876071 ಮಲ್ಲೇಶ ಎಂ. ಪ.ಜಾ. 






































































































































೨೦೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 
ಪರಿಶಿಷ್ಟ ಜಾತಿ (ಗ್ರಾಮೀಣ) -1 ಹುದ್ದೆ 
ಕ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1 |876090 ನಾಗರಾಜು ಪ.ಜಾ. (ಗ್ರಾ) 
ಪರಿಶಿಷ್ಟ ಪಂಗಡ (ಇತರೆ) -1 ಹುದ್ದೆ 
ಕ್ರ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1. | 876180 ಅರುಣ್‌ ಎಸ್‌.ಜೆ. ಪ.ಪಂ. 
ಪ್ರವರ್ಗ-1 (ಇತರೆ) -1 ಹುದ್ದೆ 
ಪ್ರ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1. | 876010 ಲೋಕೇಶ್‌ ಪ್ರವರ್ಗ-1 
ಪ್ರವರ್ಗ-2ಎ (ಇತರೆ)- 4 ಹುದ್ದೆಗಳು 
ಕ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1 |876052 ರಘುನಾಥ್‌ ಸಿಂಗ್‌ ಜೆ. ಪ್ರವರ್ಗ-2ಎ 
2. | 876098 ರಮೇಶ್‌ ಹೆಚ್‌.ಎ. ಪ್ರವರ್ಗ-2 ಎ 
3. | 876177 ರುದ್ರಪ್ಪ ಕೆ.ಎಸ್‌. ಪ್ರವರ್ಗ-2ಎ 
4. |875944 ಶಿವರಾಜು ಬಿ. ಪ್ರವರ್ಗ-2ಎ 
ಪ್ರವರ್ಗ-2ಎ (ಗ್ರಾಮೀಣ)- 1 ಹುದ್ದೆ 
ಸ್ರ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1, 876033 ದಿಲೀಪ್‌ಕುಮಾರ್‌ ಆರ್‌. 2ಎ- (ಗ್ರಾ) 
ಪ್ರವರ್ಗ-2ಬಿ (ಗ್ರಾಮೀಣ)- 1 ಹುದ್ದೆ 
ಕ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1 | 876162 ವಿಜಯಶಂಕರ್‌ ಎಂ. 3ಬಿ 
ಪ್ರವರ್ಗ-3ಎ (ಇತರೆ)- 1 ಹುದ್ದೆ 
ಪ್ರ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1 |875922 ಆರ್‌. ಮಧುಚಂದ್ರ 3ಎ 
ಪ್ರವರ್ಗ-3ಬಿ (ಇತರೆ)- 1 ಹುದ್ದೆ 
ತ್ಸ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1. 876000 ಮಧು ಎಂ. 3ಬಿ 
ಅಧ್ಯಕ್ಷರು. 


ವಿಷಯ: 


ಮೈಸೂರಿನ ಕೆ.ಎ.ಆರ್‌.ಪಿ. 


ಎ.ಪಿ.ಸಿ. ನೇಮಕಾತಿ ಸಮಿತಿ ಮತ್ತು 
ಕಮಾಂಡೆಂಟ್‌ ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿ, ಮೈಸೂರು. 


ಅಧಿಸೂಚನೆ 


ಮೌಂಟೆಡ್‌ ಕಂಪನಿಯ ಆಂಗ್ಲ ವಾದ್ಯವೃಂದದ ಮತ್ತು ಕರ್ನಾಟಕ 


ವಾದ್ಯವೃಂದಗಳಲ್ಲಿ ಖಾಲಿಯಿರುವ ವಾದ್ಯಗಾರರ ಹಾಗೂ ಬ್ಯಾಕ್‌ಲಾಗ್‌ ವಾದ್ಯಗಾರರ ಹುದ್ದೆಗೆ 
ತಾತ್ಕಾಲಿಕವಾಗಿ ಆಯ್ಕೆ ಮಾಡಿರುವ ಬಗ್ಗೆ. 
ಓದಲಾಗಿದೆ: ಸರ್ಕಾರದ ಅಧಿಸೂಚನೆ ಓಇ 119 ಪೊಸಿಇ 2006, ದಿನಾ೦ಕ:08.12.2006. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೨೭ 





ಸಾವನೆ: 
§ ಮೈಸೂರಿನ ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿಯ ಆಂಗ್ಲ ವಾದ್ಯವೃಂದ ಮತ್ತು ಕರ್ನಾಟಕ ವಾದ್ಯವೃಂದಗಳಲ್ಲಿ 
ಖಾಲಿಯಿರುವ ವಾದ್ಯಗಾರರ ಹಾಗೂ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಕರ್ನಾಟಕ ರಾಜ್ಯ ಹೊಲೀಸ್‌ 
ಸೇವೆಗಳು (ಲಿಪಿಕ ವೃಂದ ಸೇರಿದಂತೆ ನೇಮಕಾತಿ) ನಿಯಮಗಳು 2004 ಹಾಗೂ ಸರ್ಕಾರದ ಅಧಿಸೂಚನೆ ಡಿಪಿಎಆರ್‌ 13 
ಎಸ್‌ಬಿಸಿ 2001, ದಿನಾಂಕ:21.11.2001 ಮತ್ತು 01.06.2002 ರ ಅನುಸಾರ ಅರ್ಜಿ ಆಹ್ವಾನಿಸಿ ಓದಲಾದ ಅಧಿಸೂಚನೆಯಲ್ಲಿ 
ಪ್ರಕಟಣೆ ಮಾಡಲಾಗಿತ್ತು. ಅರ್ಜಿ ಸಲ್ಲಿಸಲಾದ ಅರ್ಹ ಅಭ್ಯರ್ಥಿಗಳಿಗೆ ದಿನಾ೦ಕ:13.02.2007ರಂದು ಲಿಖಿತ ಪರೀಕ್ಷೆ. 
ಪ್ರಾಯೋಗಿಕ ಪರೀಕ್ಷೆ ಹಾಗೂ ಮೌಖಿಕ ಪರೀಕ್ಷೆ ನಡೆಸಿ ಅರ್ಹರಾದ ಅಭ್ಯರ್ಥಿಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಿರುವಂತೆ 
ವರ್ಗವಾರು ಅಭ್ಯರ್ಥಿಗಳನ್ನು ಕೆಳಕ೦ಡಂತೆ ತಾತ್ಕಾಲಿಕವಾಗಿ ಆಯ್ಕೆ ಮಾಡಿ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದೆ. 
ಆಂಗ್ಲ ವಾದ್ಯಗಾರರು: 11 ಹುದ್ದೆಗಳು 

ಸಾಮಾನ್ಯ ಅಭ್ಯರ್ಥಿ- 


(8 














































































































ತ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು: 
1. |005 ಪಿ. ಚಂದ್ರಶೇಖರ್‌ ಸಾ.ಅ. 
2. |004 ಆರೋಕ್ಕ ಅಶೋಕ್‌ಕುಮಾರ್‌ ಸಾ.ಅ. 
3. |009 ಚಂದ್ರು ಡಿ. ಸಾ.ಅ. 
4. |022 ಫಿಲಿಪ್‌ ಡಿ.ಸಿಲ್ವ ಸಾ.ಅ. 
5. |002 ಎನ್‌. ಚಂದ್ರಶೇಖರ್‌ ಸಾ.ಅ. 
6. | 007 ಎಸ್‌. ಥಾಮಸ್‌ ಸಾ.ಅ. 
7. |003 ಸ್ನ್ಮಾನಿ ಕಿರಣ್‌ ಸಾ.ಅ. 
ಪ್ರವರ್ಗ-2ಎ 
ಸ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು: 
1 1006 ಮಂಜುನಾಥ ವಿ. ಪ್ರವರ್ಗ 2ಎ 
2. 1010 ಎನ್‌. ಮೋಹನ್‌ ಕುಮಾರ್‌ ಪ್ರವರ್ಗ 2ಎ 
ಪರಿಶಿಷ್ಟ ಜಾತಿ 
ಕ್ರ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು: 
Il. |021 ಜಿ. ಶಿವಕುಮಾರ್‌ ಪ.ಜಾ. 
2. |001 ಹರೀಶ್‌ ಎಸ್‌. ಪ.ಜಾ. 
ಆಂಗ್ಲ ವಾದ್ಯಗಾರರ ಬ್ಯಾಕ್‌ಲಾಗ್‌ ಹುದ್ದೆ- ಪರಿಶಿಷ್ಟ ಜಾತಿ-1 ಹುದ್ದೆ 
ಕ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು: 
ಓಂ (14೫ ಜಿ. ಜನಾರ್ದನ ಪ.ಜಾ. 
(ಬ್ಯಾಕ್‌ಲಾಗ್‌) 
ಕರ್ನಾಟಕ ವಾದ್ಯಗಾರರ ಹುದ್ದೆ-2 ಹುದ್ದೆಗಳು 
ಪ್ರವರ್ಗ-2ಎ-2 ಹುದ್ದೆ 
ಕ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು: 
1 10052 ಎನ್‌. ಮಧುಸೂಧನ್‌ 2ಎ 
2. |0051 ಎಂ.ಆರ್‌. ಶ್ರೀಕಾಂತ್‌ 2ಎ 
ಕರ್ನಾಟಕ ವಾದ್ಯಗಾರರ ಬ್ಯಾಕ್‌ಲಾಗ್‌ ಹುದ್ದೆ- ಪರಿಶಿಷ್ಟ ಜಾತಿ 1 ಹುದ್ದೆ 
ಕ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು: 
J, 201 ಕುಮಾರ್‌ ಎನ್‌. ಪ.ಜಾ. 
(ಬ್ಯಾಕ್‌ಲಾಗ್‌) 





೨೦೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





ಆಂಗ್ಲ ವಾದ್ಯಗಾರರ ಆಯ್ಕೆ ಪಟ್ಟಿಯಲ್ಲಿನ ಸಾಮಾನ್ಯ ವರ್ಗದ ಕ್ರ.ಸಂ. 4ರಲ್ಲಿರುವ ಅಭ್ಯರ್ಥಿಯ ಜನ್ಮ ದಿನಾಂಕದ 
ಬಗ್ಗೆ ಸುಳ್ಳು ದಾಖಲೆ ನೀಡಿರುವುದು ಪರಿಶೀಲನೆಯಿಂದ ದೃಢಪಟ್ಟಿರುವುದರಿಂದ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ 
ಮಾಡಿರುವುದನ್ನು ದಿನಾಂಕ:20.03.2007 ರಂದು ರದ್ದುಪಡಿಸಿದೆ. 
ಸದಸ್ಯ ಕಾರ್ಯದರ್ಶಿ ಮತ್ತು ನೇಮಕಾತಿ ಪ್ರಾಧಿಕಾರ ಹಾಗೂ 
ಕಮಾಂಡೆಂಟ್‌ ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿ, ಮೈಸೂರು. 


2007ನೇ ಸಾಲಿನಲ್ಲಿ ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿ ಮೈಸೂರು ಇಲ್ಲಿನ ಆರ್ಡರ್ಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ 

ವಿಷಯ: ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿಯಲ್ಲಿ ಖಾಲಿಯಿರುವ ಆಂಗ್ಲ ವಾದ್ಯವೃಂದದ ಆರ್ಡರ್ಲಿ ಪ.ಜಾ. 

(ಬ್ಯಾಕ್‌ಲಾಗ್‌) ಮತ್ತು ಪ.ಪಂ. ಹುದ್ದೆಗೆ ತಾತ್ಕಾಲಿಕವಾಗಿ ಆಯ್ಕೆಮಾಡಿರುವ ಬಗ್ಗೆ. 

ಓದಲಾಗಿದೆ: ಸರ್ಕಾರದ ಅಧಿಸೂಚನೆ ಓಇ 44 ಪೊಸಿಇ 2007, ದಿನಾ೦ಕ:15.03.2007. 
ಸ್ತಾವನೆ: 

ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿ ಮೈಸೂರಿನಲ್ಲಿ ಖಾಲಿಯಿದ್ದ ಹುದ್ದೆಗಳನ್ನು ಓದಲಾದ ಅಧಿಸೂಚನೆಯಲ್ಲಿ 
ಸೂಚಿಸಿರುವಂತೆ, ಒಂದು ಆಂಗ್ಲ ವಾದ್ಯವೃಂದ ಆರ್ಡರ್ಲಿ ಪರಿಶಿಷ್ಟ ಜಾತಿ (ಬ್ಯಾಕ್‌ಲಾಗ್‌) ಹುದ್ದೆಗೆ ಸರ್ಕಾರದ ಅಧಿಸೂಚನೆ 
ಡಿಪಿಎಆರ್‌ 13 ಎಸ್‌ಬಿಸಿ 2001, ದಿನಾಂಕ:21.11.2001 ಮತ್ತು 01.06.2002ರ ಅನ್ವಯ ಹಾಗೂ ಒಂದು ಪ.ಪಂ. ಆರ್ಡರ್ಲಿ 
ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳು 2004ರ ಅನ್ವಯ ದಿನಾಂಕ:28.05.2007ರಂದು ಲಿಖಿತ ಪರೀಕ್ಷೆ ಮತ್ತು 
ನೈಪುಣ್ಯತೆ ಪರೀಕ್ಷೆಗಳನ್ನು ನಡೆಸಿ ಅರ್ಹ ಅಭ್ಯರ್ಥಿಗಳನ್ನು ಆಂಗ್ಲ ವಾದ್ಯವೃಂದದ ಆರ್ಡರ್ಲಿ ಹುದ್ದೆಗೆ ತಾತ್ಕಾಲಿಕವಾಗಿ 
ಕೆಳಕಂಡಂತೆ ಆಯ್ಕೆ ಮಾಡಲಾಗಿದೆ. 

ಆಂಗ್ಲ ವಾದ್ಯವೃಂದದ ಆರ್ಡರ್ಲಿ ಪ.ಜಾ. (ಬ್ಯಾಕ್‌ಲಾಗ್‌) -1 ಹುದ್ದೆ 


(೬ 


















































ಕ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1 |3064 ಸಿ.ವಿ. ಶ್ರೀನಿವಾಸ ಪ.ಜಾ. 
ಆಂಗ್ಲ ವಾದ್ಯವೃಂದದ ಆರ್ಡರ್ಲಿ ಪ.ಪಂ. ಹುದ್ದೆ-1 
ಕ್ರೈ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
ಕ 110) ವೈ.ಎನ್‌. ಪುಟ್ಟಸ್ವಾಮಿ ಪ.ಪಂ. 
ಅಧ್ಯಕ್ಷರು, 


ಕರ್ನಾಟಕ ಸರ್ಕಾರಿ ಪೊಲೀಸ್‌ ಅಶ್ವದಳದ ಅನುಯಾಯಿ ಮತ್ತು 
ಆರ್ಡರ್ಲಿ ನೇಮಕಾತಿ ಸಮಿತಿ, 
ಕಮಾಂಡೆಂಟ್‌ ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿ, ಮೈಸೂರು. 


2007ನೇ ಸಾಲಿನಲ್ಲಿ ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿ ಮೈಸೂರು ಇಲ್ಲಿನ ಅನುಯಾಯಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ 

ವಿಷಯ: ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿಯಲ್ಲಿ ಖಾಲಿಯಿರುವ ಅನುಯಾಯಿ ಹುದ್ದೆಗೆ ತಾತ್ಕಾಲಿಕವಾಗಿ 

ಆಯ್ಕೆಮಾಡಿರುವ ಬಗ್ಗೆ. 

ಓದಲಾಗಿದೆ: ಸರ್ಕಾರದ ಅಧಿಸೂಚನೆ ಓಇ 44 ಪೊಸಿಇ 2007, ದಿನಾ೦ಕ:15.03.2007. 

ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪನಿ ಮೈಸೂರು ಘಟಕದಲ್ಲಿ ಖಾಲಿಯಿರುವ ಅನುಯಾಯಿ ಹುದ್ದೆಗಳನ್ನು ಓದಲಾದ 
ಅಧಿಸೂಚನೆಯಲ್ಲಿ ಸೂಚಿಸಿರುವಂತೆ, ವೃಂದ ಮತ್ತು ನೇಮಕಾತಿ ನಿಯಮಗಳು 2004ರ ಅನ್ವಯ 
ದಿನಾಂಕ:17.06.2007ರಂದು ಲಿಖಿತ ಪರೀಕ್ಷೆ ಮತ್ತು ನೈಪುಣ್ಯತೆ ಪರೀಕ್ಷೆಗಳನ್ನು ನಡೆಸಿ ಅರ್ಹ ಅಭ್ಯರ್ಥಿಗಳನ್ನು ಅನುಯಾಯಿ 
ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಕೆಳಕಂಡಂತೆ ಆಯ್ಕೆ ಮಾಡಲಾಗಿದೆ. 

ಅನುಯಾಯಿ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಒಟ್ಟು -9 
ಸಾ.ಅ.-4 ಹುದ್ದೆಗಳು 














ಶ್ರ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 

1 11106 ಬಿ. ಕುಮಾರ ಸಾ.ಅ. 

2. |1025 ಜಗದೀಶ ಎಸ್‌. ಕುರುವತ್ತಿ ಸಾ.ಅ. 

3. 11001 ವರ್ಣಸಿಂಗ್‌ ಎಂ. ಸಾ.ಅ. 

4. 11016 ವಿನೋದ್‌ಕುಮಾರ್‌ ಎಸ್‌. ಸಾ.ಅ. 























ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೨೯ 





ಪ.ಜಾ.-1 ಹುದ್ದೆ (ಕಾಬ್ಬರ್‌) 













































































ಕ್ಟ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
Il. |1162 ಸುದರ್ಶನ್‌ ಪ.ಜಾ. 
ಪ.ಪಂ.-1 ಹುದ್ದೆ 

ಸ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1.115] ನವೀನ ಟಿ.ಎನ್‌. ಪ.ಪಂ. 

ಪ್ರವರ್ಗ-1-1 ಹುದ್ದೆ 
ತ್ರ ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1. | 1085 ಸುರೇಶ ಪಿ.ಎಸ್‌. ಪ್ರವರ್ಗ-1 

ಪ್ರವರ್ಗ-2ಎ-1 ಹುದ್ದೆ 
ಕ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1. |1039 ಜಿ.ಸುರೇಶ 2ಎ 

ಪ್ರವರ್ಗ-2ಬಿ-1 ಹುದ್ದೆ 
ಕ್ರ. ರೋಲ್‌ ನಂ. ಹೆಸರು ಆಯ್ಕೆಯಾದ ವರ್ಗ 
ಸಂ. ಶ್ರೀಯುತರು 
1 |1073 ಮತೀನ್‌ ಉಲ್ಲಾಖಾನ್‌ 2ಬಿ 

ಅಧ್ಯಕ್ಷರು, 
ಕರ್ನಾಟಕ ಸರ್ಕಾರಿ ಪೊಲೀಸ್‌ ಅಶ್ವದಳದ ಅನುಯಾಯಿ 
ಪಿ.ಆರ್‌.424 ಮತ್ತು ಆರ್ಡರ್ಲಿ ನೇಮಕಾತಿ ಸಮಿತಿ ಹಾಗೂ ಕಮಾಂಡೆಂಟ್‌, 


ಕೆ.ಎ.ಆರ್‌.ಪಿ. ಮೌಂಟೆಡ್‌ ಕಂಪೆನಿ, ಮೈಸೂರು. 


OFFICE OF THE EXECUTIVE ENGINEER P.W.D., KOLAR DIVISION, KOLAR 
TENDER NOTIFICATION No.25/ 2007-08/ Dated:14th August, 2007 
TENDER NOTIFICATION 1°" CALL (IN TWO COVER SYSTEM) 

Sealed ltem Rate Tenders for the works noted below under TWO COVER BID SYSTEM as per 
the Karnataka Transparency in public procurement act-2000 in prescribed forms in duplicate is invited 
from class-1 contractors registered in K.P.W.D./ MORT & H approved firms. Two Cover bid system of 
Tendering consists of Technical Bid and Financial Bid. These two covers shall be sealed and kept in 
another sealed cover duly super subscribing name of the cover and shall be addressed to the under 
signed with name and full postal address of the bidder. Completed bids will be received in the office of 
The Chief Engineer, C & B (S), Bangalore-1, Office of the Superintending Engineer PWD Bangalore 
Circle, Bangalore-9 & O/0 The executive Engineer, PWD Kolar Division, Kolar up to 4.00 PM on 
21.09.2007 and Technical Bids will be opened in the office of the under signed in presence of Bidders or 
Authorised representative on 22.09.2007 at 4.00 PM. The contractors who are qualified in Technical bids 
their financial bids opening date will be intimated. The subject of conditions laid down in the form 
PWG.65, 66 of KPWD code Vol.-ll, special conditions contained in the schedules and in Karnataka 
Transparency in Public Procurement act 2000. 








Sl. Name of Work Approx. Amount put | E.M.D. to be paid 
No. to Tender in Lakhs 
1. Improvements to road from K.M.H. (Kolar-Malur- 79.00 79000.00 


Hosur) road to D.N. Doddi road via Sonnur and 
siddanahalli in Malur Taluk, Kolar District. 




















೨೦೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 






































A. Last Date of receipt of application for issue of | 14.08.2007 to 17.09.2007 
Tender forms 10.00 AM to 5.30 PM. 

B. Last Date for issue of Tender forms Morning 10.00 | 19.09.2007 
AM to evening 5.30 PM 

C. Last Date of submission of sealed Tenders forms | 21.09.2007 
Morning 10.00 AM to evening 4.00 PM. 

D. Cost of Tender form per set (not refundable & | Rs.7000 (including all Taxes) 
Transferable) to be paid in cash or DD. 

E. Class of Registration of Contractors eligible to | Class-l 
Tender 

F. Time limit for completion of work including | 8 Months 
Monsoon 

GENERAL CONDITIONS: 


1. The Contractors interested in bidding for the works may submit an application to the under 
signed along with cost of Tender documents (non refundable) to be paid in cash or in the form of DD 
drawn in favour The Executive Engineer, PWD Kolar Division, Kolar, payable at Kolar along with the 
application. The applicant should submit proof of registration, relevant experience certificate issued by 
the Officer not below the rank of Executive Engineer while submitting the application for Tender 
Schedules, otherwise the application may not be considered. 

CONDITIONS FOR TECHNICAL BIDS: 

1. The E.M.D. in the form of D.D./ F.D.R./ Pay Order/ Bank guarantee drawn from a Nationalized 
Bank or Scheduled Banks or NSC (Pledged in favour of the under signed) to be enclosed with the 
Technical Bid. The Bank Guarantee shall be in the prescribed form other wise Tenders will be rejected all 
types of EMD should be valid for 180 Days from the date of opening fixed for the Tender otherwise such 
Tenders will be rejected. 

2. Each Tender should have individually satisfactorily completed works of single similar nature of 
road work (By using Hot Mix plant 40/60 TPH & Paver Finisher) of value not less than 30% of the value of 
work in this notification (Updated at 10% per annum compoundable) in any one financial year during a 
block period of previous five years. The experience certificate in this regard should invariably have 
mention of nature! item of work executed, along with date of commencement and date of completion by 
the competent authority not below the rank of Executive Engineer, otherwise the Technical bid is liable for 
disqualification. (For Road works) 

3. For proof of Financial capacity Line of credit from any Scheduled Bank shall be invariably 
produced for the particular work in the proforma prescribed in the Technical bid for an amount equal to 
30% of amount put to Tender. Failure to submit the line of credit along with Technical bid lead to 
disqualification. 

4. Special Note: The defect liability period for the works in this notification will be (i) Three years 
(incase of strengthening, widening with strengthening works. (ii) Two years (in case of new formation not 
involving strengthening course, widening, renewal works & (iii) five years (in case of bridges and culverts) 
reckoned from the date of completion of the work. 

5. All documents enclosed in support of Technical Bids shall be attested by the Notary/ Gazetted 
Officer, other wise the bids are liable for disqualification. The original documents should be produced for 
verification at any stage of Tender process as and when sought for. Failure to produce original 
documents leads to disqualification of Technical bids. 

6. Only relevant certificates and details shall be furnished with the Technical bids. Details of 
company/ Agencies/ Firms profile be enclosed. 

7. Tendering by joint venture is not allowed. 

8. The Competent authority reserves the right to reject any or all Tenders without assigning any 
reasons. 

9. The Intending Tenderer should produce contractors registration passbook invariably at the time 
of purchasing blank Tender forms otherwise blank Tender's forms will not be issued. 


ಭಾಗ-೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ 


೨೦೩೧ 





10. Tender validity period for this works is 90 Days from the date of opening of the Tenders. 
11. Conditional Tenders will not be accepted. 
12. All documents enclosed as above shall be page numbered and index shall also be enclosed. 
13. If any dates mentioned above happens to be General Holiday, the next working day will hold 
good in lieu of the date mentioned. 
Any further details can be had from the Division Office on all working days during office hours. 
Executive Engineer, 
P.W.D. Kolar Division, Kolar. 


ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಸಾಗರ ವಿಭಾಗ, ಸಾಗರ ಕಿರು ಅರಣ್ಯ ಉತ್ಪನ್ನ ಮರು-ಟೆಂಡರ್‌ 
ಕಂ ಹರಾಜು ಮಾರಾಟ ಸಂಕ್ಷಿಪ್ತ ಪ್ರಕಟಣೆ 


೧-538 


ಈ ಮೂಲಕ 


ಡು 


ಕ್ರ: ಎ4ಎಂಎಫ್‌ಪಿ.ಸಿ.ಆರ್‌ 12/ 07-08, ದಿನಾಂಕ:22ನೇ ಆಗಸ್ಟ್‌, 2007 
ಸಾರ್ವಜನಿಕರ ಅವಗಾಹನೆಗೆ ತಿಳಿಯಪಡಿಸುವುದೇನೆಂದರೆ ದಿನಾಂಕ:01.07.2007 


ರಿಂದ 


30.06.2009ರವರೆಗೆ ಎರಡು ವರ್ಷಗಳ ಅವಧಿಗೆ ಸಾಗರ ವಿಭಾಗದ ಈ ಕೆಳಕಂಡ ವಲಯಗಳಲ್ಲಿನ ಮೀಸಲು ಅರಣ್ಯಗಳು 
ಮತ್ತು ಸಣ್ಣಕಾಡುಗಳು, ಎಲ್ಲಾ ಸಣ್ಣ ಮತ್ತು ದೊಡ್ಡ ಕೆರೆ ದಂಡೆಗಳು, ಅರಣ್ಯ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿರುವ ಎಲ್ಲಾ 


ಶ್ರ 


ರಸ್ತೆಯ ಬದಿಯ ಮರಗಳು, ಕಾಯ್ದಿಟ್ಟ ಅರಣ್ಯ, ಸಣ್ಣ ಕಾಡುಗಳು, ಜಿಲ್ಲಾ ಕಾಡು (ಆಯಾ ವಲಯಗಳ ವ್ಯಾಪ್ತಿಗೆ ಒಳಪಟ್ಟಂತೆ 
ಮಾತ್ರ) ಮುಕ್ತ ಸರ್ಕಾರಿ ಜಮೀನು (ಮುಫತ್‌ ಮತ್ತು ಜಾಡಿ) ಕಾಡುಗಳಿಂದ ಈ ಕೆಳಗೆ ಸೂಚಿಸಿರುವ ತಪಶೀಲಿನಂತೆ 
ಗುತ್ತಿಗೆಯನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ಅಥವಾ ಅವರಿಂದ ನಿಯೋಜಿತರಾದವರಿಂದ ಮರು ಟೆಂಡರ್‌ 
ಕಂ ಹರಾಜು ಮೂಲಕ ವಿಕ್ರಯಿಸಲ್ಪಡುತ್ತದೆ. ಸದರಿ ಟೆಂಡರ್‌ ಕಂ ಹರಾಜಿನಲ್ಲಿ ಇಲಾಖೆಯಿಂದ ತಪ್ಪಿತಸ್ಥರಾದ ಗುತ್ತಿಗೆದಾರರು 


ಭಾಗವಹಿಸಲು ಅನರ್ಹರಿರುತ್ತಾರೆ. 
























































ತಪಶೀಲು 
ಕ. | ಯುನಿಟ್‌ ವಲಯ | ಗುತ್ತಿಗೆಯ ಬಾಬ್ರಿನ | ಗುತ್ತಿಗೆಯ ಅವಧಿ ಟೆಂಡರ್‌ ಸ್ವೀಕರಿಸುವ ಹರಾಜು ಮಾಡುವ| ಮುಂಗಡ 
ಸಂ. ಹೆಸರು ವಿವರ ದಿನಾಂಕ ಮತ್ತು | ದಿನಾಂಕ ಮತ್ತು ಠೇವಣಿ 
ವೇಳೆ ವೇಳೆ (ರೂ) 
01.07.2007 ರಿ೦ದ 29.09.2007 ರಂದು 29.09.2007ರ 
30.06.2009ರ ಮಧ್ಯಾಹ್ನ 3.00 ಮಧ್ಯಾಹ್ನ 3.30ರ 
ವರೆಗೆ ಅಥವಾ ಗಂಟೆಯವರೆಗೆ ನಂತರ 
ಕರಾರು ಆದ 
ದಿನಾಂಕದಿಂದ 
30.06.2009 
ರವರೆಗೆ 
1 2 3 4 5 6 7 
1 2 ಸಾಗರ ಕಿರು ಅರಣ್ಯ -do- -do- -do- 2000-00 
ಉತ್ಪನ್ನ 
2; 3 ಸಾಗರ ಗೇರುಬೀಜ -do- -do- -do- 2000-00 
ಉತ್ಪನ್ನ 
3 5 ಕಾರ್ಗಲ್‌ ಕಿರು ಅರಣ್ಯ -do- -do- -do- 2000-00 
ಉತ್ಪನ್ನ 
4. 6 ಹೊಸನಗರ | ಕಿರು ಅರಣ್ಯ -do- -do- -do- 2000-00 
ಉತ್ಪನ್ನ 
5 8 ನಗರ ಕಿರು ಅರಣ್ಯ -do- -do- -do- 2000-00 
ಉತ್ಪನ್ನ 
6 10 ಚಜೋರಡಿ ಕಿರು ಅರಣ್ಯ -do- -do- -do- 2000-00 
ಉತ್ಪನ್ನ 
7 12 ಸೊರಬ ಕಿರು ಅರಣ್ಯ -do- -do- -do- 2000-00 
ಉತ್ಪನ್ನ 
8 20 ಆನವಟ್ಟಿ ಕಿರು ಅರಣ್ಯ -do- -do- -do- 2000-00 
ಉತ್ಪನ್ನ 











೨೦೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





ಷರತ್ತುಗಳು: 

1) ಮೇಲ್ಕಂಡ ಕಿರುಕಾಡು ಉತ್ಪನ್ನ ಸಂಗ್ರಹಿಸುವ ಯುನಿಟ್‌ಗಳಿಂದ ಗ್ರಾಮ ಅರಣ್ಯ ಸಮಿತಿಗೆ ಸಂಬಂಧಿಸಿದಂತೆ ಕ್ಷೇತ್ರ 
ಹಾಗೂ ಸಮುದಾಯ ಕ್ಷೇತ್ರಗಳನ್ನು ಹೊರತುಪಡಿಸಲಾಗಿದೆ. 

2) ಅರಣ್ಯ ಸಂರಕ್ಷಣಾಧಿಕಾರಿಗಳು, ಶಿವಮೊಗ್ಗ ವೃತ್ತ, ಶಿವಮೊಗ್ಗ ಇವರ ಪತ್ರದ ಸಂಖ್ಯೆ ಬಿ4.ಎಂ.ಎಫ್‌.ಪಿ.ಸಿ.ಆರ್‌.1/ 
07-08 ದಿನಾಂಕ:26.06.2007ರಲ್ಲಿ ನೀಡಿರುವ ನಿರ್ದೇಶನದಂತೆ ಕಿರುಕಾಡು ಉತ್ಪನ್ನ ಯುನಿಟ್‌ಗಳಲ್ಲಿ ಸಂಗ್ರಹಣೆ 
ಮಾಡಬಹುದಾದ ಕಿರು ಅರಣ್ಯ ಉತ್ತನ್ನಗಳೆಂದು ಸಂಗ್ರಹಿಸಲಾದ ನೆಲ್ಲಿ, ಅಂಟುವಾಳ, ರಾಮಪತ್ರೆ, ಮುರುಗನಹುಳಿ- 
ಉಪ್ಪಾಗೆಹುಳಿ, ವಾಯುವಳ೦ಗ ಇವುಗಳನ್ನು ಹೊರತುಪಡಿಸಿದೆ. ಯಶಸ್ವಿ ಬಿಡ್ಡುದಾರರು ಸದರಿ ಕಿರು ಅರಣ್ಯ ಉತ್ಪನ್ನಗಳನ್ನು 
ಸಂಗ್ರಹಿಸಲು ಅವಕಾಶವಿರುವುದಿಲ್ಲವೆ೦ದು ತಿಳಿಯುವುದು. 

3) ಸಾಗರ ವಿಭಾಗದಲ್ಲಿ ಅರಣ್ಯ ಗುತ್ತಿಗೆದಾರರಾಗಿ ನಿಮ್ಮ ಹೆಸರುಗಳನ್ನು ಪ್ರಸಕ್ತ ಸಾಲಿನಲ್ಲಿ ನೊ೦ದಾಯಿಸಿದವರು 
ಮಾತ್ರ ಮರು ಟೆಂಡರ್‌ ಕಂ ಹರಾಜಿನಲ್ಲಿ ಭಾಗವಹಿಸಲು ಅವಕಾಶ ಇದೆ. 

4) ಟೆಂಡರ್‌ ಫಾರಂನ ಬೆಲೆ ರೂ.12.00 ಮತ್ತು ತೆರಿಗೆಗಳನ್ನು ಪಾವತಿಸಿ ಫಾರಂಗಳನ್ನು ಟೆಂಡರ್‌ ದಿನದಂದು 
ಪಡೆಯಬಹುದು. ಟೆಂಡರ್‌ ಫಾರಂಗಳನ್ನು ವರ್ಗಾಯಿಸಲು ಬರುವುದಿಲ್ಲ. ಟೆಂಡರ್‌ ಫಾರಂಗಳನ್ನು ಹರಾಜಿನ ದಿನ 1-00 
ಗಂಟೆಯವರೆಗೆ ಕಛೇರಿಯಲ್ಲಿ ಕೊಡಲಾಗುತ್ತದೆ. 

5) ಹರಾಜಿನ ದಿನವೇ ಹೆಚ್ಚಿನ ಸವಾಲುದಾರರು ಗುತ್ತಿಗೆಯ ಅರ್ಧ ಭಾಗದ ಹಣ ಮತ್ತು ಪೂರ್ಣ ಗುತ್ತಿಗೆಯ 
ಹಣದ ಮೇಲೆ ಚಾಲ್ತಿಯಲ್ಲಿರುವ ತೆರಿಗೆಗಳನ್ನು (ವರಮಾನ ತೆರಿಗೆ ಸೇರಿದಂತೆ) ಸಂದಾಯ ಮಾಡಬೇಕು. ಉಳಿದ 
ಅರ್ಧಭಾಗದ ಗುತ್ತಿಗೆ ಹಣವನ್ನು ಗುತ್ತಿಗೆ ಕರಾರು ಮಾಡುವಾಗ ಸಂದಾಯ ಮಾಡಬೇಕು. 

6) ಗುತ್ತಿಗೆದಾರರು ಟೆಂಡರ್‌ ಜೊತೆಯಲ್ಲಿ ನಿಗದಿಪಡಿಸಿದ ಇ.ಎಂ.ಡಿ.ಯನ್ನು ಡಿ.ಡಿ. ರೂಪದಲ್ಲಿ ಮಾತ್ರ 
ಪಾವತಿಸಬೇಕು. ಡಿ.ಡಿ. ಮುಖಾಂತರ ಪಾವತಿಸದಿದ್ದ ಟೆಂಡರ್‌ ಫಾರ೦ಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಮತ್ತು ಸೇಲ್ಸ್‌ ಟ್ಯಾಕ್ಸ್‌ 
ಇನ್ಕ್‌ಂಟ್ಯಾಕ್ಸ್‌ ಮತ್ತು ಸಾಲ್ವೆನ್ಸಿ ಸರ್ಟಿಫಿಕೇಟುಗಳನ್ನು ನಿಯಮಕ್ಕೆ ಅನುಸಾರವಾಗಿ ಲಗತ್ತಿಸಿರಬೇಕು. 

7) ತಪ್ಪಿತಸ್ಥ ಗುತ್ತಿಗೆದಾರರು ಮರು ಟೆಂಡರ್‌ ಕಂ ಹರಾಜಿನಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಿದೆ. 

8) ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಿರುಕಾಡು ಉತ್ಪನ್ನದ ಸಂಗ್ರಹಣೆಯನ್ನು 
ನಿಷೇಧಿಸಲಾಗಿದೆ. 

9) ಜಯಶೀಲರಾದ ಗುತ್ತಿಗೆದಾರರು ಅದೇ ದಿನದಂದು ಶೇಕಡ 50 ಭಾಗದ ಗುತ್ತಿಗೆ ಹಣ ಮತ್ತು ಪೂರ್ಣ 
ತೆರಿಗೆಗಳನ್ನು ಪಾವತಿಸತಕ್ಕದ್ದು. ಬಾಕಿ ಉಳಿದ ಶೇಕಡಾ 50 ಭಾಗದ ಹಣವನ್ನು ಸ್ಥಿರೀಕರಣದ ಆದೇಶ ತಲುಪಿದ ನಂತರದಲ್ಲಿ 
15 (ಹದಿನೈದು) ದಿನದೊಳಗಾಗಿ ಪಾವತಿಸತಕ್ಕದ್ದು. ತಪ್ಪಿದ್ದಲ್ಲಿ ಬಾಕಿ ಹಣಕ್ಕೆ ಬಡ್ಡಿಯನ್ನು ವಸೂಲಿ ಮಾಡಲು ಕ್ರಮ 
ಜರುಗಿಸಲಾಗುವುದು. 

10) ಹರಾಜಿನ ಟೆ೦ಡರ್‌ದಾರರ: ಬಿಡ್ಡುದಾರರ ಸವಾಲನ್ನು ಸ್ವೀಕರಿಸುವ: ತಿರಸ್ಕರಿಸುವ ಅಥವಾ ತಿದ್ದುಪಡಿ ಮಾಡುವ 
ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. 

11) ಅನಿವಾರ್ಯ ಕಾರಣಗಳಿಂದಾಗಿ ಹರಾಜನ್ನು ಮುಂದೂಡುವ: ರದ್ದುಪಡಿಸುವ: ತಿರಸ್ಕರಿಸುವ ಅಧಿಕಾರವನ್ನು 
ಕಾಯ್ದಿರಿಸಿಕೊಂಡಿದೆ. 

12) ಹೆಚ್ಚಿನ ವಿವರಗಳನ್ನು ಈ ಕಛೇರಿಯಿ೦ದ ಕಛೇರಿಯ ವೇಳೆಯಲ್ಲಿ ಪಡೆದುಕೊಳ್ಳಬಹುದು. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಪಿ.ಆರ್‌.540 ಸಾಗರ ವಿಭಾಗ, ಸಾಗರ. 

ಲೋಕೋಪಯೋಗಿ ಇಲಾಖೆ 
ಕಾರ್ಯಪಾಲಕ ಅಭಿಯಂತರವರ ಕಛೇರಿ, ಲೋ.ಇ. ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 
ಟೆಂಡರ್‌ ಪ್ರಕಟಣೆ 

ಟೆಂಡರ್‌ ಪ್ರಕಟಣೆ ಸಂಖ್ಯೆ: ಕಾಪಾಅ/ ಶಿವಿಶಿ/ ಜೆ.ಇ-2/ ಟೆ೦ಡರ್‌/ 13/ 2007-08, ದಿನಾ೦ಕ:23ನೇ ಆಗಸ್ಟ್‌, 2007 
ಕರ್ನಾಟಕ ಸಾರ್ವಜನಿಕ ಸಂಗಹಣೆಯಲ್ಲಿ ಪಾರದರ್ಶಕತೆ ಅಧ್ಯಾದೇಶ 2000ರ ಪ್ರಕಾರ ಆಕ್ಸ್‌ 2000ದ 
ನಿಯಮದಂತೆ ಪಿ.ಡಬ್ಲ್ಯೂಜಿ-65 ಮತ್ತು 66ರ ನಿಯಮದನ್ವಯ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ 
ನೊಂದಾಯಿತರಾದ ಗುತ್ತಿಗೆದಾರರಿಂದ ಈ ಕೆಳಕಂಡ ಕೆಲಸಗಳಿಗೆ ನಿಗದಿತ ನಮೂನೆಯಲ್ಲಿ ಮೊಹರಾದ ಲಕೋಟೆಯ ಮೇಲೆ 
ಕೆಲಸದ ಹೆಸರುಗಳನ್ನು ಬರೆದಿರುವ ಐಟಂವಾರು ಟೆಂಡರ್‌ಗಳನ್ನು ದ್ವಿಪ್ರತಿಗಳಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಪರವಾಗಿ 
ಈ ಕೆಳಗಡೆ ಸಹಿ ಮಾಡಿರುವವರು ಆಹ್ವಾನಿಸಿರುತ್ತಾರೆ. ಟೆಂಡರ್‌ಗಳನ್ನು ಈ ಕೆಳಗೆ ಸೂಚಿಸಿರುವ ದಿನಾಂಕದಂದು 
ಸಾಯಂಕಾಲ 4.30 ಗಂಟೆಯವರೆಗೆ ಸ್ವೀಕರಿಸಲಾಗುವುದು. ಸಾಧ್ಯವಾದರೆ ಅದೇ ದಿನ ಸಾಯಂಕಾಲ 5.00 ಗಂಟೆಗೆ ಅಥವಾ 
ಇತರೆ ಅನುಕೂಲವಾದ ದಿನ ಟೆಂಡರುದಾರರು ಅಥವಾ ಅವರ ಏಜೆಂಟರುಗಳ ಸಮ್ಮುಖದಲ್ಲಿ ತೆರೆಯಲಾಗುವುದು. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆ ಸೆಪ್ಟೆಂಬರ್‌ ೧೩, ೨೦೦೭ ೨೦೩೩ 





ಸಾರ್ವಜನಿಕ ರಜವಾದರೆ ಮಾರನೆಯ ದಿನವೇ ಈ ದಿನಾಂಕದ ಬದಲು ಅನ್ವಯಿಸುತ್ತದೆ ಎಂದು ತಿಳಿಯತಕ್ಕದ್ದು. ಯಾವುದೇ 
ಅಥವಾ ಎಲ್ಲಾ ಟೆಂಡರ್‌ಗಳನ್ನು ಕಾರಣ ನೀಡದೇ ತಿರಸ್ಕ ರರಿಸುವ ಹಕ್ಕನ್ನು ಕಾಯ್ದಿರಿಸಲಾಗಿದೆ. 
ಟೆಂಡರ್‌ ಫ ಫಾರಂಗಳನ್ನು ಕಛೇರಿಯ ಕೆಲಸದ "ವೇಳೆಯಲ್ಲಿ ಜಃ ಕೆಳಗೆ ನಮೂದಿಸಲಾಗಿರುವ ದಿನಾಂಕಗಳಲ್ಲಿ ನಿಗದಿತ 
ಟೆಂಡರ್‌ ಫಾರಂಗಳ ಬೆಲೆಯನ್ನು ನೀಡಿ ಪಡೆಯಬಹುದು. ಹಾಗೂ ಟೆಂಡರ್‌ ಫಾರಂ ಬೆಲೆಯನ್ನು ಯಾವುದೇ ಕಾರಣಕ್ಕೂ 
ಹಿ೦ದಿರುಗಿಸಲಾಗುವುದಿಲ್ಲ. ನಿಗದಿಪಡಿಸಿದ ಇ.ಎಂ.ಡಿ. ಯನ್ನು ಯಾವುದೇ ರಾಷ್ಟೀಕೃತ ಬ್ಯಾಂಕಿನಿಂದ ಪಡೆದ ಎಫ್‌.ಡಿ.ಆರ್‌., 
ಸಿ.ಡಿ.ಆರ್‌., ಬ್ಯಾಂಕ್‌ ಗ್ಯಾರಂಟಿ (ಕನಿಷ್ಟ ಒ೦ದು ವರ್ಷ) ರೂಪದಲ್ಲಿ ನೀಡತಕ್ಕದ್ದು. ಹು ವೇಳೆ ಎನ್‌.ಎಸ್‌.ಸಿ. ಆಗಿದ್ದಲ್ಲಿ, 





ಕಾರ್ಯಪಾಲಕ 'ಎಭಿಯಂತರವರ ಹೆಸರಿಗೆ ಫ್ರಡ್ಜ್‌ ಮಾಡಿಸತಕ್ಕದ್ದು. 

















ಶ್ರ ಕಾಮಗಾರಿಯ ವಿವರ ಟೆಂಡರಿಗಿಟ್ಟ | ಇಎಂಡಿ ಮೊತ್ತ ಟೆಂಡರ್‌ ಅರ್ಹರಾದ ಟೆಂಡರ್‌ ಟೆಂಡರ್‌ ಖಾಲಿ ಟೆಂಡರ್‌ |ಭರ್ತಿ ಮಾಡಿದ 
ಸಂ. ಮೊತ್ತ (ರೂ. | (ರೂ.ಗಳಲ್ಲಿ) ಫಾರಂ ಬೆಲೆ ಗುತ್ತಿಗೆದಾರರು ಕಾಮಗಾರಿಗಳನ್ನು ಫಾರಂಗಳಿಗೆ |ಫಾರಂ ಕೊಡುವ/ಟೆಂಡರ್‌ ಫಾರಂ 
ಲಕ್ಷಗಳಲ್ಲಿ) (ರೂ.ಗಳಲ್ಲಿ) ಪರಿಪೂರ್ಣವಾಗಿ | ಅರ್ಜಿಯನ್ನು (ದಿನಾಂಕ ಸಂಜೆ | ಸ್ವೀಕರಿಸುವ 
ಮುಗಿಸಲು ಸ್ವೀಕರಿಸುವ 5.30 ರವರೆಗೆ | ದಿನಾಂಕ ಸಂಜೆ 
ನಿಗದಿಪಡಿಸಿದ | ದಿನಾಂಕ ಸಂಜೆ 4.30 ಗಂಟೆ 
ಕಾಲಾವಧಿ 5.30ರ ವರೆಗೆ ವರೆಗೆ 
1 2 3 4 5 6 7 8 9 10 
ನಬಾರ್ಡ್‌-ಆರ್‌.ಐ.ಡಿ.ಎಫ್‌.-13 ಹಾಗೂ 3054- ಯೋಜನೆ ರಸ್ತೆ ಕಾಮಗಾರಿಗಳು 
1. | ಶಿಕಾರಿಪುರ ತಾ: | 110.00 110,000/- | 10,000/- 1ನೇ ದರ್ಜೆ | 12 ತಿಂಗಳು [24.09.2007 |27.09.2007|06.10.2007 
ಮಲ್ಲಾಪುರ ಕಪ್ಪನಹಳ್ಳಿ + ತೆರಿಗೆ ಮಳೆಗಾಲ ರಿಂದ 
ರಸ್ತೆ ಅಭಿವೃದ್ಧಿ ಸೇರಿ 01.10.2007 
(ಮಾರ್ಗ ಹಿರೇಕವಲತ್ತಿ 
ಕೊಲ್ಲಾಪುರ ರಸ್ತೆ) 
ಖಿ ತೀರ್ಥಹಳ್ಳಿ ತಾ: | 99.90 99,900/- | 10,000/- 1ನೇ ದರ್ಜೆ | 9 ತಿಂಗಳು |24.09.2007 |27.09.2007|06.10.2007 
ಕಡೇಮಕ್ಕಿ ಕಿರಣಕೆರಿ + ತೆರಿಗೆ ಮಳೆಗಾಲ ರಿಂದ 
ಮಕ್ಕಿಮನೆ ಶಿರೂರ್‌ ಸೇರಿ 01.10.2007 
ರಸ್ತೆ ಅಭಿವೃದ್ದಿ 
3. ತೀರ್ಥಹಳ್ಳಿ ತಾ: | 99.90 99,900/- | 10,000/- 1ನೇ ದರ್ಜೆ | 9 ತಿಂಗಳು [24.09.2007 |27.09.2007|06.10.2007 
ಮೇಲಿನ + ತೆರಿಗೆ ಮಳೆಗಾಲ ರಿಂದ 
ಕುರುವಳ್ಳಿಯಿಂದ- ಸೇರಿ 01.10.2007 
ಆಲ್ಮನೆವರೆಗೆ. ಮತ್ತು 
ಹೆದ್ದೂರಿನಿಂದ- 
ತೀರ್ಥಹಳ್ಳಿ- 
ಎನ್‌.ಆರ್‌.ಪುರ 


ಗಡಿಯವರೆಗೆ ರಸ್ತೆ 
ಅಭಿವೃದ್ಧಿ ಮತು 
[A] ಮ 








ಡಾಂಬರೀಕರಣ 
4. ತೀರ್ಥಹಳ್ಳಿ ತಾಲ್ಲೂಕು | 99.61 1,00,000/—| 10,000/- 1ನೇ ದರ್ಜೆ 9 ತಿಂಗಳು |24.09.2007 |27.09.2007|06.10.2007 
ಆಯನೂರು- + ತೆರಿಗೆ ಮಳೆಗಾಲ ರಿಂದ 
ಮಾಳೂರು ರಸ್ತೆ ಸೇರಿ 01.10.2007 
ಅಭಿವೃದ್ಧಿ ಮತ್ತು 
ಡಾಂಬರೀಕರಣ 
5. | ಭದ್ರಾವತಿ ತಾ: ರಾಜ್ಯ 90.00 90,000/- | 9,000/- 1ನೇ ದರ್ಜೆ 9 ತಿಂಗಳು 24.09.2007 |27.09.2007|06.10.2007 
ಹೆದ್ದಾರಿ 116 ರಿಂದ + ತೆರಿಗೆ ಮಳೆಗಾಲ ರಿಂದ 
ಭದ್ರಾವತಿ ಶಿವನಿ ರಸ್ತೆ ಸೇರಿ 01.10.2007 
ಮೂಲಕ 


ಎಮ್‌.ಎಮ್‌. ರಸ್ತೆ 
ರಾಜ್ನ ಹೆದಾರಿ 65 
ಸ್ರಿ ದ 
ಸೇರುವ ರಸ್ತೆ 
ಅಭಿವೃದ್ಧಿ (ಮಾರ್ಗ 
[A] 


ಕಚಗೊಂಡನಹಳ್ಳಿ) 

































































೨೦೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 

1 2 3 4 5 6 7 8 9 10 

6. | ಸೊರಬ ತಾ: | 90.00 90,000/- | 9,000/- 1ನೇ ದರ್ಜೆ 9 ತಿಂಗಳು 24.09.2007 |27.09.2007|06.10.2007 
ಚಿತ್ರಾಟ್ತಿಹಳ್ಳಿ ಯಿಂದ + ತೆರಿಗೆ ಮಳೆಗಾಲ ರಿಂದ 
ಭಟ್ಕಳ್‌ ಸೊರಬ ಸೇರಿ 01.10.2007 
ರಾಜ ಹೆದ್ದಾರಿ 

p) A) 
ಸೇರುವ ರಸ್ತೆ 
ಅಭಿವೃದ್ಧಿ 1ನೇ ಹಂತ 
(ಮಾರ್ಗ ಗುಡವಿ 
ಕಾಂತನಹಳ್ಳಿ, 
ಗುಂಜನೂರು, 
ಅಂಕವಳ್ಳಿ) 

7. | ಸೊರಬ ತಾ: | 85.00 85,000/- | 8,500/- 1ನೇ ದರ್ಜೆ 9 ತಿಂಗಳು 24.09.2007 /27.09.2007/06.10.2007 
ಗುಮ್ಮನಹಾಳ್‌- ತೆರಿಗೆ ಮಳೆಗಾಲ ರಿಂದ 
ಯಾಲಿವಾಳ-ಬೆಣ್ಣೆಗೆರೆ ಸೇರಿ 01.10.2007 
ಕಚವಿ ರಸ್ತೆ ಅಭಿವೃದ್ದಿ 

8. ಶಿವಮೊಗ್ಗ ತಾ: | 70.00 70.000/- | 7,000/- 1ನೇ ದರ್ಜೆ 9 ತಿಂಗಳು 24.09.2007 |27.09.2007|06.10.2007 
ಗುರುಪುರ- + ತೆರಿಗೆ ಮಳೆಗಾಲ ರಿಂದ 
ಹೊಸೂಡಿ ಫಾರಂ ಸೇರಿ 01.10.2007 
ರಸೆ ಅಭಿವೃದಿ 

fr ಅಧಿ 

9, ಶಿವಮೊಗ್ಗ ಎನ್‌.ಹೆಚ್‌. | 75.00 75,000/- | 7,500/- 1ನೇ ದರ್ಜೆ 9 ತಿಂಗಳು 24.09.2007 |27.09.2007|06.10.2007 
13 ಸಕ್ಕರೆ ಕಾರ್ಲಾನೆ + ತೆರಿಗೆ ಮಳೆಗಾಲ ರಿಂದ 
ಸೇರುವ ರಸ್ತೆ ಸೇರಿ 01.10.2007 
ಅಭಿವೃದ್ಧಿ (ಮಾರ್ಗ 

[A] 
ದುಮಳ್ಳಿ ಸೊಗಾನೆ) 
ಹಲ 

10. | ಭದ್ರಾವತಿ ತಾ: | 60.00 60,000/- | 6,000/- 1ನೇ ದರ್ಜೆ 9 ತಿಂಗಳು |24.09.2007 |27.09.2007|06.10.2007 
ಭದ್ರಾವತಿ + ತೆರಿಗೆ ಮಳೆಗಾಲ ರಿಂದ 
ಹೊಳೆಹೊನ್ನೂರು ಸೇರಿ 01.10.2007 
ರಸ್ತೆಯಿಂದ ರಾಜ್ಯ 
ಹೆದಾರಿ-115ರ 

ಎ 
ಮೂಲಕ ಕೂಡ್ಳಿಗೆರೆ 
ಕಮರಘಟ್ಟ ರಸ್ತೆ 
ಅಭಿವೃದ್ಧಿ (ಮಾರ್ಗ 

[A] 
ತಳಿಕಟ್ಟೆ ಕುಂಬಿ 
೪ ಬಟ ವು 
ನಾರಾಯಣಪುರ) 

11. ಶಿವಮೊಗ್ಗ ತಾ: | 60.00 60,000/- | 6,000/- 1ನೇ ದರ್ಜೆ 9 ತಿಂಗಳು 24.09.2007 |27.09.2007|06.10.2007 
ಗುಂಡೂರು-ಕೊರಗಿ- + ತೆರಿಗೆ ಮಳೆಗಾಲ ರಿಂದ 
ಕೆಂಚನಾಲ ರಸ್ತೆ ಸೇರಿ 01.10.2007 
ಅಭಿವೃದ್ಧಿ 

12. ಶಿವಮೊಗ್ಗ ತಾ: | 60.00 60,000/- | 6,000/- 1ನೇ ದರ್ಜೆ 9 ತಿಂಗಳು 24.09.2007 /27.09.2007/06.10.2007 
ಗಾಜನೂರು ಜನತಾ + ತೆರಿಗೆ ಮಳೆಗಾಲ ರಿಂದ 
ಕಾಲೋನಿಯಿಂದ ಸೇರಿ 01.10.2007 








ಮುಳ್ಳುಕೆರೆ ಗ್ರಾಮದ 
ವರೆಗೆ ರಸ್ತೆ ಅಭಿವೃದಿ 
fr ಬಕ 




































































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೩೫ 
1 2 3 4 5 6 7 8 9 10 
13. | ಶಿಕಾರಿಪುರ ತಾ: ಕೆ.ಕೆ. | 60.00 60,000/- | 6,000/- 1ನೇ ದರ್ಜೆ 9 ತಿಂಗಳು 24.09.2007 |27.09.2007|06.10.2007 
ರಸ್ತೆಯ ಪ್ರವಾಸಿ + ತೆರಿಗೆ ಮಳೆಗಾಲ ರಿಂದ 
ಮಂದಿರ ವೃತ್ತದಿಂದ ಸೇರಿ 01.10.2007 
ಅಂಬಾರ್‌ ಗೊಪ್ಪ ರಸ್ತೆ 
ಅಭಿವೃದ್ದಿ 
14. | ಶಿಕಾರಿಪುರ ತಾ: | 60.00 60,000/- | 6,000/- 1ನೇ ದರ್ಜೆ 9 ತಿಂಗಳು 24.09.2007 |27.09.2007|06.10.2007 
ಬಳ್ಳಿಗಾವಿಯಿಂದ + ತೆರಿಗೆ ಮಳೆಗಾಲ ರಿಂದ 
ಮುಗಳ್ಳಿಕೊಪ್ಪದ ವರೆಗೆ ಸೇರಿ 01.10.2007 
ರಸ್ತೆ ಅಭಿವೃದ್ದಿ 
15. | ಸಾಗರ ತಾ: | 55.00 55,000/- | 5,500/- 1ನೇ ದರ್ಜೆ 9 ತಿಂಗಳು [24.09.2007 |27.09.2007|06.10.2007 
ಇಡುವಾಣಿ ತೆರಿಗೆ ಮಳೆಗಾಲ ರಿಂದ 
ಕೊಳಚಗಾರ್‌ ರಸ್ತೆ ಸೇರಿ 01.10.2007 
ಅಭಿವೃದ್ದಿ 
16. | ಸಾಗರ ತಾ: | 55.00 55,000/- | 5,500/- 1ನೇ ದರ್ಜೆ 9 ತಿಂಗಳು [24.09.2007 |27.09.2007|06.10.2007 
ರಾಷ್ಟ್ರೀಯ ಹೆದ್ದಾರಿ ತೆರಿಗೆ ಮಳೆಗಾಲ ರಿಂದ 
206 ರಿಂದ ಬೆಳ್ಳಿಬೈಲು ಸೇರಿ 01.10.2007 
ರಸ್ತೆ ಅಭಿವೃದ್ದಿ 
17. | ಹೊಸನಗರ ತಾ: | 50.00 50.000/- | 5.000/- 1ನೇ ದರ್ಜೆ 6 ತಿಂಗಳು 24.09.2007 |27.09.2007|06.10.2007 
ಬುಕ್ಕಿವರೆ ಹೆಬ್ಬಳ್ಳಿ ರಸ್ತೆ + ತೆರಿಗೆ ಮಳೆಗಾಲ ರಿಂದ 
ಅಭಿವೃದ್ಧಿ ಸೇರಿ 01.10.2007 
18. ತೀರ್ಥಹಳ್ಳಿ ತಾಲ್ಲೂಕು | 49.81 50,000/- | 5.000/- 1ನೇ ದರ್ಜೆ 6 ತಿಂಗಳು 24.09.2007 |27.09.2007|06.10.2007 
ಸಿ.ಕೆ.-ಕೋಣಂದೂರು + ತೆರಿಗೆ ಮಳೆಗಾಲ ರಿಂದ 
ರಸ್ತೆ ಆಯ್ದ ಭಾಗಗಳ ಸೇರಿ 01.10.2007 
ಅಭಿವೃದ್ಧಿ ಮತ್ತು 
ಡಾಂಬರೀಕರಣ 
19. | ಸಾಗರ ತಾ: | 45.00 45,000/- | 5,000/- 1ನೇ ದರ್ಜೆ 6 ತಿಂಗಳು 24.09.2007 |27.09.2007|06.10.2007 
ರಾಷ್ಟ್ರೀಯ ಹೆದ್ದಾರಿ + ತೆರಿಗೆ ಮಳೆಗಾಲ ರಿಂದ 
206 ರಿಂದ ಸೇರಿ 01.10.2007 
ಪುರಲೆಮಕ್ಕಿ- 
ಮಂಚಾಲೆ- ತ್ಯಾಗರ್ತಿ 
ರಸ್ತೆ ಅಭಿವೃದ್ದಿ 
20. | ಭದ್ರಾವತಿ ತಾ: | 40.00 40,000/—- | 4 000/- 1ನೇ ದರ್ಜೆ 6 ತಿಂಗಳು 24.09.2007 |27.09.2007|06.10.2007 
ಸಿದ್ಧಾಪುರ + ತೆರಿಗೆ ಮಳೆಗಾಲ ರಿಂದ 
ಹಳೆನಂಜಾಪುರ, ಸೇರಿ 01.10.2007 
ನಂಜಾಪುರ ಎ.ಕೆ. 
ಕಾಲೋನಿ ರಸ್ತೆ 
ಅಭಿವೃದ್ಧಿ. 
21. | ಭದ್ರಾವತಿ ತಾ: | 40.00 40,000/—- | 4,000/- 1ನೇ ದರ್ಜೆ 6 ತಿಂಗಳು 24.09.2007 |27.09.2007|06.10.2007 
ಗುಳಾಪುರ + ತೆರಿಗೆ ಮಳೆಗಾಲ ರಿಂದ 
ನಂಜಾಪುರ ರಸ್ತೆ ಸೇರಿ 01.10.2007 
ಅಭಿವೃದ್ಧಿ 
22. | ಭದ್ರಾವತಿ ತಾ: ನವುಲೆ | 40.00 40,000/—- | 4 000/- 1ನೇ ದರ್ಜೆ 6 ತಿಂಗಳು |24.09.2007 |27.09.2007|06.10.2007 
ಬಸಾಪುರ- + ತೆರಿಗೆ ಮಳೆಗಾಲ ರಿಂದ 
ಪದಮ್ಮನಹಳ್ಳಿ ರಸ್ತೆ ಸೇರಿ 01.10.2007 








ಅಭಿವೃದ್ಧಿ 

































































೨೦೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 
1 2 3 4 5 6 7 8 9 10 

23. ತೀರ್ಥಹಳ್ಳಿ ತಾಲ್ಲೂಕು | 39.28 40,000/— | 4,000/- 1ನೇ ದರ್ಜೆ 6 ತಿಂಗಳು |24.09.2007 |27.09.2007|06.10.2007 
ತೂದೂರು- + ತೆರಿಗೆ ಮಳೆಗಾಲ ರಿಂದ 
ದೊಡ್ಡಮನೆ-ಶಂಕರಳ್ಳಿ ಸೇರಿ 01.10.2007 
ರಸ್ತೆಯ ಕಿ.ಮೀ. 0.00 
ರಿಂದ 3.20 ರವರೆಗೆ 
ಅಭಿವೃದ್ಧಿ ಮತ್ತು 
ಡಾಂಬರೀಕರಣ 

24. ಶಿವಮೊಗ್ಗ ತಾ: | 35.00 35,000/- | 3,500/- 1ನೇ ದರ್ಜೆ 6 ತಿಂಗಳು (24.09.2007 |27.09.2007|06.10.2007 
ಮಂಜರಿಕೊಪ್ಪ. ತೆರಿಗೆ ಮಳೆಗಾಲ ರಿಂದ 
ಮಲ್ಲೇಶಂಕರ ರಸ್ತೆ ಸೇರಿ 01.10.2007 
ಅಭಿವೃದ್ಧಿ 

25. | ಹೊಸನಗರ ತಾ: | 35.00 35,000/- | 3,500/- 1ನೇ ದರ್ಜೆ 6 ತಿಂಗಳು |24.09.2007 |27.09.2007|06.10.2007 
ಚಿಲೂಮ್ಮೆ ಜೆಡ್ಡು ತೆರಿಗೆ ಮಳೆಗಾಲ ರಿಂದ 
ಗಾಮನಗದ್ದೆ ರಸ್ತೆ ಸೇರಿ 01.10.2007 
ಅಭಿವೃದ್ಧಿ. 

26. ತೀರ್ಥಹಳ್ಳಿ ತಾ: | 30.00 30,000/- | 3,000/- 1ನೇ ದರ್ಜೆ 6 ತಿಂಗಳು |24.09.2007 |27.09.2007|06.10.2007 
ಜಯಪುರ- + ತೆರಿಗೆ ಮಳೆಗಾಲ ರಿಂದ 
ಸಂಕಹೊಳೆ ರಸ್ತೆ ಸೇರಿ 01.10.2007 
ಅಭಿವೃದ್ಧಿ 

27. ತೀರ್ಥಹಳ್ಳಿ ತಾ: | 30.00 30,000/- | 3,000/— 1ನೇ ದರ್ಜೆ 6 ತಿಂಗಳು 24.09.2007 |27.09.2007|06.10.2007 
ಹಲಗಯಿಂದ + ತೆರಿಗೆ ಮಳೆಗಾಲ ರಿಂದ 
ತೊಳಕಲಬಾವಿ ಸೇರಿ 01.10.2007 
ವರೆಗಿನ ರಸ್ತೆ 
ಅಭಿವೃದ್ಧಿ 

28. ಶಿವಮೊಗ್ಗ ತಾ: | 25.00 25,000/- | 2,500/— 2ನೇ ದರ್ಜೆ | 6 ತಿಂಗಳು |24.09.2007 /27.09.2007,06.10.2007 
ಹೊಸಹಳ್ಳಿ ಎನ್‌.ಹೆಚ್‌. + ತೆರಿಗೆ ಹಾಗೂ ಮಳೆಗಾಲ ರಿಂದ 
13 ರಿಂದ ಎನ್‌.ಹೆಚ್‌. ಮೇಲ್ಪಟ್ಟು ಸೇರಿ 01.10.2007 
13ಕ್ಕೆ ಗಾಜನೂರು ಬಳಿ 
ಸೇರುವ ರಸ್ತೆ 
ಅಭಿವೃದ್ಧಿ 2ನೇ ಹಂತ 
(ಮಾರ್ಗ ಹೊಸಕೊಪ್ಪ 
ತಟ್ಟಿಕೆರೆ) 

29. | ಭದ್ರಾವತಿ ತಾ: | 20.00 30,000/- | 2,000/- 2ನೇ ದರ್ಜೆ | 6 ತಿಂಗಳು |24.09.2007 /27.09.2007,06.10.2007 
ಮಾವಿನಕೆರೆ + ತೆರಿಗೆ ಹಾಗೂ ಮಳೆಗಾಲ ರಿಂದ 
ಕಾಲೋನಿಯಿಂದ ಮೇಲ್ಪಟ್ಟು ಸೇರಿ 01.10.2007 
ಹಡ್ಗಳ್ಳಿಫಟ್ಟ ರಸ್ತೆ 
ಅಭಿವೃದ್ಧಿ 

30. | ಭದ್ರಾವತಿ ತಾ: | 20.00 30,000/- | 2,000/- 2ನೇ ದರ್ಜೆ | 6 ತಿಂಗಳು |24.09.2007 /27.09.2007,06.10.2007 
ಸಿರಿಯೂರಿನಿಂದ- + ತೆರಿಗೆ ಹಾಗೂ ಮಳೆಗಾಲ ರಿಂದ 
ಸಿರಿಯೂರು ತಾಂಡ ಮೇಲ್ಪಟ್ಟು ಸೇರಿ 01.10.2007 
ರಸ್ತೆ ಅಭಿವೃದ್ದಿ 

31. ತೀರ್ಥಹಳ್ಳಿ ತಾ: | 20.00 30,000/- | 2,000/- 2ನೇ ದರ್ಜೆ | 6 ತಿಂಗಳು |24.09.2007 /27.09.2007,06.10.2007 
ಮತ್ತಿಕಟ್ಟೆ ಬಸರವಾನಿ + ತೆರಿಗೆ ಹಾಗೂ ಮಳೆಗಾಲ ರಿಂದ 
ರಸ್ತೆ ಅಭಿವೃದ್ದಿ ಮೇಲ್ಪಟ್ಟು ಸೇರಿ 01.10.2007 






































ಭಾಗ-೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೩೭ 





10. 


ನಿಬಂಧನೆಗಳು 
ಅರ್ಜಿದಾರರು ಟೆಂಡರ್‌ ಕರೆದ ಕಾಮಗಾರಿಯಂತಹ ಕಾಮಗಾರಿಗಳನ್ನು ದಕ್ಷತೆಯಿಂದ ನಿರ್ವಹಿಸಿದ ಅನುಭವ 
ಇರಬೇಕು. ಸರ್ಕಾರಿ ಆದೇಶ ಸಂಖ್ಯೆ: ನಂ.ಪಿ.ಡಬ್ರ್ಯೂ.ಡಿ. 344 ಸಿ.ಆರ್‌.ಎಂ. 2000 ದಿನಾ೦ಕ:15.01.2002ರ 
ಪ್ರಕಾರ ಈ ಕಾಮಗಾರಿಗಳಿಗೆ ನಿರ್ದಿಷ್ಟಪಡಿಸಿದ ಮೊತ್ತದ ಶೇಕಡಾ 30ರಷ್ಟು ಮೊತ್ತಕ್ಕೆ ಸಮನಾದ ಒಂದು 
ಕಾಮಗಾರಿಯನ್ನು ಅರ್ಜಿದಾರರು ಹಿಂದಿನ ಐದು ಆರ್ಥಿಕ ವರ್ಷಗಳ ಬ್ಲಾಕ್‌ ಅವಧಿಯ ಯಾವುದೇ ಒಂದು 
ಆರ್ಥಿಕ ವರ್ಷದಲ್ಲಿ ಈ ಕಾಮಗಾರಿಗಳಿಗೆ ನಿಗದಿಪಡಿಸಿರುವ ಅವಧಿಯಲ್ಲಿ ತೃಪ್ತಿಕರವಾಗಿ ಪೂರೈಸಿರಬೇಕು. ಇದಕ್ಕೆ 
ಸಂಬಂಧಿಸಿದಂತೆ ಸಕ್ಷಮ ಅಧಿಕಾರಿಗಳಾದ ಕಾರ್ಯಪಾಲಕ ಅಭಿಯಂತರವರಿಂದ ಅಥವಾ ಮೇಲ್ಪಟ್ಟ 
ಅಧಿಕಾರಿಗಳಿಂದ ದೃಢೀಕರಣ ಪತ್ರವನ್ನು ಒದಗಿಸತಕ್ಕದ್ದು. 
ಸರ್ಕಾರಿ ಆದೇಶ ಸಂಖ್ಯೆ: ಎಲ್‌.ಡಿ-300/ ಎಲ್‌.ಇಟಿ-2006/ ದಿನಾಂಕ:18.01.2007ರ ಆದೇಶದಂತೆ ಕರಾರಿನ 
ಮೊತ್ತಕ್ಕೆ 1% ನಂತೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಸುಂಕವನ್ನು ಪಾವತಿಸುವುದು 
ಕಡ್ಡಾಯವಾಗಿರುತ್ತದೆ. 
ಕ್ರಮಸಂಖ್ಯೆ 1 ರಿಂದ 16 ರ ವರೆಗಿನ ಕಾಮಗಾರಿಗಳಿಗೆ ಭಾಗವಹಿಸುವ ಗುತ್ತಿಗೆದಾರರು ಕೆಲಸಕ್ಕೆ ಅವಶ್ಯಕವಾದ 
40/60 ಟಿ.ಪಿ.ಹೆಚ್‌. ಸಾಮರ್ಥ್ಯದ 1-ಹಾಟ್‌ ಮಿಕ್ಸ್‌ ಪ್ಲಾಂಟ್‌, 1-ಪೇವರ್‌, 2 ರೋಲರ್‌ 4 ಟಿಪ್ಪರ್‌, 1 ಮೆಕಾನಿಕಲ್‌ 
ಸ್ಟ್ರೇಯರ್‌, 2- ಕಾಂಕ್ರೀಟ್‌ ಮಿಕ್ಸರ್‌, 2 ಪಿನ್‌ ವೈಬ್ರೇಟರ್‌ ಹಾಗೂ ಇತರೆ ಅವಶ್ಯಕವಾದ ವಸ್ತುಗಳ ಮಾಲಿಕತ್ವ 
ಹೊಂದಿರಬೇಕು. 
ಕ್ರಮ ಸಂಖ್ಯೆ 17 ರಿಂದ 31ರ ವರೆಗಿನ ಕಾಮಗಾರಿಗಳಿಗೆ ಭಾಗವಹಿಸುವ ಗುತ್ತಿಗೆದಾರರು ಕೆಲಸಕ್ಕೆ ಅವಶ್ಯಕವಾದ 
40/60 ಟಿ.ಪಿ.ಹೆಚ್‌ ಸಾಮರ್ಥ್ಯದ 1-ಹಾಟ್‌ ಮಿಕ್ಸ್‌ ಪ್ಲಾಂಟ್‌, 1-ಪೇವರ್‌, 1 ರೋಲರ್‌ 2 ಟಿಪ್ಪರ್‌, 1 ಮೆಕಾನಿಕಲ್‌ 
ಸ್ಟ್ರೇಯರ್‌, 1-ಕಾಂಕ್ರೀಟ್‌ ಮಿಕ್ಸರ್‌, 1ಪಿನ್‌ ವೈಬ್ರೇಟರ್‌ ಹಾಗೂ ಇತರೆ ಅವಶ್ಯಕವಾದ ವಸ್ತುಗಳ ಮಾಲಿಕತ್ವ 
ಹೊಂದಿರಬೇಕು. 
ಹಾಟ್‌ ಮಿಕ್ಸ್‌ ಪ್ಲಾಂಟ್‌ ಮತ್ತು ಪೇವರ್‌ ಇಲ್ಲದೇ ಇರುವವರು ಇವುಗಳ ಮಾಲಿಕತ್ವ ಹೊಂದಿರುವವರಿಂದ ಸದರಿ 
ಕೆಲಸಕ್ಕೆ ಉಪಯೋಗಿಸಲು ಸಂಬಂಧಪಟ್ಟ ಮಾಲೀಕರಿಂದ ಒಪ್ಪಿಗೆ ಪತ್ರ ಪಡೆಯತಕ್ಕದ್ದು. ಸ್ಥಾವರ ಹೊಂದಿರುವ 
ಬಗ್ಗೆ ದೃಢೀಕರಣ ಪತ್ರ ನೀಡಬೇಕು ಹಾಗೂ ಪ್ಲಾಂಟ್‌ ಮತ್ತು ಪೇವರನ್ನು ಪರಿವೀಕ್ಷಣೆಗೆ ಒಳಪಡಿಸತಕ್ಕದ್ದು. ಎಲ್ಲಾ 
ಯಂತ್ರೋಪಕರಣ ಮತ್ತು ಸಲಕರಣೆಗಳನ್ನು ಹೊಂದಿರುವ ಬಗ್ಗೆ ನೋಟರಿಯವರ ಮುಂದೆ ಪ್ರಮಾಣೀಕರಿಸಿದ 
ಪತ್ರಗಳೊಂದಿಗೆ ಹಾಗೂ ಆದಾಯ ತೆರಿಗೆ, ವಾಣಿಜ್ಯ ತೆರಿಗೆ ಸಂದಾಯದ ಪ್ರಮಾಣ ಪತ್ರಗಳನ್ನು ಲಗತ್ತಿಸತಕ್ಕದ್ದು. 
ಕ್ರಮ ಸಂಖ್ಯೆ 1 ರಿಂದ 16 ರ ವರೆಗಿನ ಕಾಮಗಾರಿಗಳು 2 ಲಕೋಟೆಗಳನ್ನು ಹೊಂದಿದ್ದು ಲಕೋಟೆ-ಎ ಟೆಕ್ನಿಕಲ್‌ 
ಬಿಡ್‌, ಲಕೋಟೆ-ಬಿ, ಫೆನಾನ್ಸಿಯಲ್‌ ಬಿಡ್‌ಗಳನ್ನು ಹೊಂದಿರುತ್ತದೆ. ಟೆಂಡರ್‌ದಾರರು ಟೆಂಡರ್‌ಗಳನ್ನು 2 ಪ್ರತ್ಯೇಕ 
ಲಕೋಟೆಗಳಲ್ಲಿ, ಮೊಹರಾದ ಲಕೋಟೆಯ ಮೇಲೆ ಲಕೋಟೆ-ಎ: ಟೆಕ್ನಿಕಲ್‌ ಬಿಡ್‌, ಲಕೋಟೆ-ಬಿ: ಫೆನಾನ್ಸಿಯಲ್‌ 
ಬಿಡ್‌ ಎಂದು ನಮೂದಿಸಿ ಮತ್ತೊಂದು ಲಕೋಟೆಯಲ್ಲಿ ಹಾಕಿ ಟೆಕ್ನಿಕಲ್‌ ಬಿಡ್‌, ಫೆನಾನ್ಸಿಯಲ್‌ ಬಿಡ್‌ ಎಂದು 
ನಮೂದಿಸಿ ಟೆಂಡರ್‌ ಸಲ್ಲಿಸತಕ್ಕದ್ದು. 
ಅವುಗಳಿಗೆ ವಿವರಗಳನ್ನು ನಿಬಂಧನೆ ಕ್ರಮಸಂಖ್ಯೆ 3ರಂತೆ ನಿಗದಿತ ರೀತಿಯಲ್ಲಿ ಸಲ್ಲಿಸಬೇಕು. ಹಾಗೂ ಕಾಮಗಾರಿಗೆ 
ಅವಶ್ಯಕವಾದ ಮೊತ್ತದ ಇ.ಎಂ.ಡಿ. ಯನ್ನು ಯಾವುದೇ ರಾಷ್ಟೀಕೃತ ಬ್ಯಾಂಕಿನಿಂದ ಪಡೆದ ಎಫ್‌.ಡಿ.ಆರ್‌., 
ಸಿ.ಡಿ.ಆರ್‌., ಬ್ಯಾಂಕ್‌ ಗ್ಯಾರಂಟಿ (ಕನಿಷ್ಟ ಒಂದು ವರ್ಷ) ರೂಪದಲ್ಲಿ ನೀಡತಕ್ಕದ್ದು. ಒಂದು ವೇಳೆ ರಾಷ್ಟ್ರೀಯ 
ಉಳಿತಾಯ ಪತ್ರಗಳಾಗಿದ್ದಲ್ಲಿ, ಕಾರ್ಯಪಾಲಕ ಅಭಿಯಂತರವರ ಹೆಸರಿಗೆ ಫ್ಲಡ್ಜ್‌ ಮಾಡಿಸತಕ್ಕದ್ದು. 
ಲಕೋಟೆ-ಬಿ ಫೆನಾನ್ಸಿಯಲ್‌ ಬಿಡ್‌: ಟೆಂಡರ್‌ ಶೆಡ್ಯೂಲನ್ನು ದ್ವಿ ಪ್ರತಿಯಲ್ಲಿ ಹೊಂದಿದ್ದು, ಪ್ರತಿ ಐಟಂಗಳಿಗೆ ದರವನ್ನು 
ಅಂಕೆಯಲ್ಲಿ ಮತ್ತು ಅಕ್ಷರಗಳಲ್ಲಿ ಸಲ್ಲಿಸಬೇಕು. ಲಕೋಟೆ-ಎ ಟೆಕ್ನಿಕಲ್‌ ಬಿಡ್‌ಅನ್ನು ಮೊದಲು ತೆರೆಯಲಾಗುವುದು 
ಹಾಗೂ ಗುತ್ತಿಗೆದಾರರು ಇದರಲ್ಲಿ ಒದಗಿಸಿರುವ ವಿವರಗಳನ್ನು ಪರಿಶೀಲಿಸಲಾಗುವುದು. ಮುಖ್ಯ ಇಂಜಿನಿಯರ್‌ 
ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆ೦ಗಳೂರು ಇವರ ಸುತ್ತೋಲೆ ಸಂಖ್ಯೆ: ಮುಅ/ ಸಂಕದ/ ಆಶಾ/ 06-07/ 
ದಿನಾಂಕ:08.11.2006ರ ಆದೇಶದಂತೆ ತಾಂತ್ರಿಕ ಬಿಡ್ಡನ್ನು ಕಾರ್ಯಪಾಲಕ ಅಭಿಯಂತರವರು ತೆರೆದು ತುಲನೆಮಾಡಿ 
ಅಧೀಕ್ಷಕ ಅಭಿಯಂತರವರ ಪರಿಶೀಲನೆ ಹಾಗೂ ತೀರ್ಮಾನಕ್ಕಾಗಿ ಸಲ್ಲಿಸಲಾಗುವುದು. ಅನುಮೋದನೆಯಾದ ನಂತರ 
ಲಕೋಟೆ-ಬಿ ಫೆನಾನ್ಸಿಯಲ್‌ ಬಿಡ್‌ಅನ್ನು ತೆರೆಯಲಾಗುವುದು. ಈ ವಿಷಯದಲ್ಲಿ ಸಕ್ಷಮ ಅಧಿಕಾರಿಗಳ ನಿರ್ಧಾರವು 
ಅಂತಿಮವಾಗಿರುತ್ತದೆ. 
ಗುತ್ತಿಗೆದಾರರು ಈ ಹಿಂದೆ ಯಾವುದೇ ಕೆಲಸಗಳನ್ನು ಪೂರ್ಣಗೊಳಿಸದೆ ಮಧ್ಯದಲ್ಲಿ ತೊರೆದಿರಬಾರದು ಹಾಗೂ 
ಸಕಾರಣವಿಲ್ಲದೆ ಯಾವುದೇ ಕಾಮಗಾರಿಗಳನ್ನು ವಿಳಂಬವಾಗಿ ಪೂರೈಸಿರಬಾರದು. 
ಅರ್ಜಿದಾರರು ತಮ್ಮ ಗುತ್ತಿಗೆ ನೋಂದಣಿ ಪ್ರಮಾಣ ಪತ್ರದ ಪ್ರತಿಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 


೨೦೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





11. ಕಾಮಗಾರಿಗಳಿಗೆ ಬೇಕಾದ ಸಿಮೆಂಟ್‌, ಉಕ್ಕು ಡಾಂಬರ್‌, ಆರ್‌.ಸಿ.ಸಿ. ಪೈಪುಗಳು ಇತ್ಯಾದಿ ಸಾಮಗ್ರಿಗಳನ್ನು 
ಐ.ಆರ್‌.ಸಿ. ಮತ್ತು ಐ.ಎಸ್‌.ಐ. ನಿರ್ಧಿಷ್ಟಪಡಿಸಿದ ಕ್ರಮವಾಗಿ ವಿವರಣೆ ಮತ್ತು ಉದ್ದೇಶಗಳಿಗನುಸಾರವಾದ, 
ಕಾಮಗಾರಿಗೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳನ್ನು ಗುತ್ತಿಗೆದಾರರು ಸ್ವಂತ ಖರ್ಚಿನಲ್ಲಿ ತಂದು ಗುಣಮಟ್ಟದ ಬಗ್ಗೆ 
ದೃಢೀಕರಿಸಿದ ನಂತರ ಉಪಯೋಗಿಸತಕ್ಕದ್ದು. ಇಲಾಖೆಯಿಂದ ಯಾವುದೇ ಸಾಮಗ್ರಿಗಳನ್ನು ಸರಬರಾಜು 
ಮಾಡುವುದಿಲ್ಲ. 

12. ಗುತ್ತಿಗೆದಾರರು ಪೂರೈಸಿದ ಕಾಮಗಾರಿಯನ್ನು 2 ವರ್ಷಗಳವರೆಗೆ ನಿರ್ವಹಣೆಯನ್ನು ಮಾಡತಕ್ಕದ್ದು. 

13. ಗುತ್ತಿಗೆದಾರರು ಸದರಿ ಕಾಮಗಾರಿಯನ್ನು ನಿರ್ವಹಿಸುವ ಆರ್ಥಿಕ ಸಾಮರ್ಥ್ಯದ ಬಗ್ಗೆ ಶೇ.30ರಷ್ಟು ಕಾಮಗಾರಿಯ 
ಮೊತ್ತಕ್ಕೆ ಬ್ಯಾಂಕಿನಿಂದ ಪಡೆದ ಸೂಕ್ತ ದೃಢೀಕರಣ ಪತ್ರ ಲಗತ್ತಿಸತಕ್ಕದ್ದು. (Line of Credit at 30% of amount 
put to Tender) 

14. ಗುತ್ತಿಗೆ ಪೆಟ್ಟಿಗೆಗಳನ್ನು ಕೇಂದ್ರ ಕಛೇರಿ ಬೆಂಗಳೂರು, ವೃತ್ತ ಕಛೇರಿ ಶಿವಮೊಗ್ಗ ಮತ್ತು ವಿಭಾಗ ಕಛೇರಿ 
ಶಿವಮೊಗ್ಗಗಳಲ್ಲಿ ಇಡಲಾಗುವುದು. 

15. ಟೆಂಡರ್‌ ಫಾರಂಗಳನ್ನು ಈ ಕಛೇರಿಯಿಂದ ತೆಗೆದುಕೊಂಡು ಹೋಗುವಾಗ ತಮ್ಮ ರಿಜಿಸ್ಟ್ರೇಷನ್‌ ಪಾಸ್‌ ಬುಕ್ಕನ್ನು 
ಒದಗಿಸಿ ಕೆಲಸದ ವಿವರಗಳನ್ನು ದಾಖಲಿಸಿಕೊಳ್ಳತಕ್ಕದ್ದು. ಟೆಂಡರ್‌ ಫಾರಂಗಳನ್ನು ಅಂಚೆ ಮೂಲಕ 
ಕಳುಹಿಸಲಾಗುವುದಿಲ್ಲ. 
ಹೆಚ್ಚಿನ ವಿವರಗಳು ಬೇಕಾದಲ್ಲಿ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. ಸಾರ್ವಜನಿಕ ರಜವಾದರೆ 

ಮಾರನೆಯ ದಿನವೇ ಈ ದಿನಾಂಕದ ಬದಲು ಅನ್ವಯಿಸುತ್ತದೆ ಎ೦ದು ತಿಳಿಯತಕ್ಕದ್ದು. 
ಕಾರ್ಯಪಾಲಕ ಅಭಿಯಂತರರು, 
ಪಿ.ಆರ್‌.544 ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 
ಕ್ರ.ಸಂ. ಎ4-ಎಂಎಫ್‌ಪಿ-ಸಿಆರ್‌-10/ 2007-08, ದಿನಾ೦ಕ:29ನೇ ಆಗಸ್ಟ್‌, 2007 
ಕಿರು ಅರಣ್ಯ ಉತ್ಪನ್ನ ಟೆಂಡರ್‌-ಕಂ-ಹರಾಜು ಮಾರಾಟ ಸಂಕ್ಷಿಪ್ತ ಪ್ರಕಟಣೆ 
ಈ ಮೂಲಕ ಸಾರ್ವಜನಿಕರ ಅವಗಾಹನೆಗೆ ತಿಳಿಯಪಡಿಸುವುದೇನೆಂದರೆ ದಿನಾಂಕ: 01.07.2007 ರಿಂದ 
30.06.2009 ರವರೆಗೆ ಎರಡು ವರ್ಷಗಳ ಅವಧಿಗೆ ಶಿವಮೊಗ್ಗ ವಿಭಾಗದ ಈ ಕೆಳಕಂಡ ವಲಯಗಳಲ್ಲಿನ ಮೀಸಲು 
ಅರಣ್ಯಗಳು ಮತ್ತು ಸಣ್ಣ ಕಾಡುಗಳು, ಎಲ್ಲಾ ಸಣ್ಣ ಮತ್ತು ದೊಡ್ಡ ಕೆರೆ ದಂಡೆಗಳು, ಅರಣ್ಯ ಇಲಾಖೆಯ ಆಡಳಿತಕ್ಕೆ 
ಒಳಪಟ್ಟಿರುವ ಎಲ್ಲಾ ರಸ್ತೆ ಬದಿಯ ಮರಗಳು, ಕಾಯ್ದಿಟ್ಟ ಅರಣ್ಯ ಸಣ್ಣ ಕಾಡುಗಳು, ಜಿಲ್ಲಾ ಕಾಡು (ಆಯಾ ವಲಯಗಳ 
ವ್ಯಾಪ್ತಿಗೆ ಒಳಪಟ್ಟಂತೆ ಮಾತ್ರ) ಮುಕ್ತ ಸರ್ಕಾರಿ ಜಮೀನು (ಮುಫತ್‌ ಮತ್ತು ಜಾಡಿ) ಕಾಡುಗಳಿಂದ ಈ ಕೆಳಗೆ ಸೂಚಿಸಿರುವ 
ತಪಶೀಲಿನಂತೆ ಗುತ್ತಿಗೆಯನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಶಿವಮೊಗ್ಗ ವಿಭಾಗ, ಶಿವಮೊಗ್ಗ ಅಥವಾ ಅವರಿಂದ 
ನಿಯೋಜಿತರಾದವರಿಂದ ಟೆಂಡರ್‌-ಕಂ-ಹರಾಜು ಮೂಲಕ ವಿಕ್ರಯಿಸಲ್ಪಡುತ್ತದೆ. ಸದರಿ ಟೆಂಡರ್‌-ಕಂ-ಹರಾಜಿನಲ್ಲಿ 
ಇಲಾಖೆಯಿಂದ ತಪ್ಪಿತಸ್ಥರಾದ ಗುತ್ತಿಗೆದಾರರು ಭಾಗವಹಿಸಲು ಅನರ್ಹರಿರುತ್ತಾರೆ. 
ಟೆಂಡರ್‌ ಸ್ವೀಕರಿಸುವ ದಿನಾಂಕ:22.10.2007 ಮಧ್ಯಾಹ್ನ 4.00 ಗಂಟೆವರೆಗೆ ಹಾಗೂ ಹರಾಜು 
ದಿನಾಂಕ:22.10.2007 ಮಧ್ಯಾಹ್ನ 4.30ಕ್ಕೆ ಅದೇ ದಿನ ಟೆಂಡರನ್ನು 4.45ಕ್ಕೆ ತೆರೆಯಲಾಗುವುದು. ಒಂದು ವೇಳೆ ಮೇಲೆ 
ಹೇಳಿರುವ ದಿನಾಂಕದಂದು ಟೆಂಡರ್‌ ಹಾಕದಿದ್ದಲ್ಲಿ ಇದೇ ಟೆಂಡರ್‌ ಪ್ರಕ್ರಿಯೆಯನ್ನು ಮುಂದುವರಿಸಿ ಮರು ಟೆಂಡರನ್ನು 
ದಿನಾಂಕ:31.10.2007ರಂದು ಟೆಂಡರ್‌ ಸ್ವೀಕರಿಸುವುದು ಹಾಗೂ ಹರಾಜು ದಿನಾ೦ಕ:31.10.2007 ಮಧ್ಯಾಹ್ನ 4.30ಕ್ಕೆ ಅದೇ 
ದಿನ ಟೆಂಡರನ್ನು 4.45ಕ್ಕೆ ತೆರೆಯಲಾಗುವುದು. 
































ಕ್ರ.ಸಂ. | ಯೂನಿಟ್‌ ವಲಯದ ಹೆಸರು ಅರಣ್ಯ ಉತ್ಪನ್ನದ ವಿವರ ಇಎಂಡಿ ಮೊತ್ತ 
ಸಂಖ್ಯೆ 
1. 3 ಆಗುಂಬೆ ಮುರುಗನಹುಳಿ 3000-00 
2: 4 ಆಗುಂಬೆ ಎಂ.ಎಫ್‌.ಪಿ. 10 ಐಟಂ * 3000-00 
3. 5 ಆಯನೂರು ಎಂ.ಎಫ್‌.ಪಿ.10 ಐಟಂ * 3000-00 
4. 6 ರಿಪನ್‌ ಪೇಟೆ ಎಂ.ಎಫ್‌.ಪಿ.0 ಐಟಂ * 3000-00 
5. 8 ತೀರ್ಥಹಳ್ಳಿ ಎಂ.ಎಫ್‌.ಪಿ. 10 ಐಟಂ * 3000-00 
6. 7 ರಿಪ್ಪನ್‌ಪೇಟೆ ತೂಪ್ರಾಎಲೆ 3000-00 
7, 9 ತೀರ್ಥಹಳ್ಳಿ ತೂಪ್ರಾಎಲೆ 3000-00 
8. 12 ತೀರ್ಥಹಳ್ಳಿ ಮುರುಗನಹುಳಿ 3000-00 



































ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ೨೦೩೯ 
ಕ್ರ.ಸಂ. | ಯೂನಿಟ್‌ ವಲಯದ ಹೆಸರು ಅರಣ್ಯ ಉತ್ಪನ್ನದ ವಿವರ ಇಎಂಡಿ ಮೊತ್ತ 
ಸಂಖ್ಯೆ 
9. 14 ಮಂಡಗದ್ದೆ ವಾಟೇಹುಳಿ 3000-00 
10. 15 ಮಂಡಗದ್ದೆ ಮುರುಗನಹುಳಿ 3000-00 
1]. 16 ರಿಪ್ಪನ್‌ ಪೇಟೆ ತೂಪ್ರಾಎಲೆ 3000-00 























* ಎಂ.ಎಫ್‌.ಪಿ. 10 ಐಟ೦ಗಳೆಂದರೆ: (1) ಜೇನುತುಪ್ಪ (2) ಜೇನು ಮೇಣ (3) ಮೇಣ (4) ತಾರೇಕಾಯಿ 


(5) ಕಾಡು ಕಾಳು ಮೆಣಸು (6) ಬೇವು ಬೀಜ (7) ಕರಿಬೇವು ಎಲೆ (8) ಹಿಪ್ಪೆ ಬೀಜ (9) ಹೊಂಗೇಬೀಜ (10) ಅಳಲೆ. 
ಕೈಬಿಟ್ಟ ಎರಡು ಐಟಂ೦ಂಗಳೆಂದರೆ: (1) ಅಂಟುವಾಳ (2) ಸೀಗೆಕಾಯಿ. 
ಷರತ್ತುಗಳು: 


1. 


10. 


11. 


12. 


ಈ ಕೆಳಕಂಡ ಗ್ರಾಮ ಅರಣ್ಯ ಸಮಿತಿಗೆ ಸಂಬಂಧಪಟ್ಟ ಅರಣ್ಯ ಪ್ರದೇಶದಲ್ಲಿ ಈ ಮೇಲ್ಕಂಡ ಕಿರು ಅರಣ್ಯ ಉತ್ಪನ್ನವು 
ಲಭ್ಯವಿದ್ದಲ್ಲಿ ಅದನ್ನು ಸಂಗ್ರಹಿಸಲು ಹಕ್ಕು ಇರುವುದಿಲ್ಲ. 
1. ಆಗುಂಬೆ ವಲಯ, ಮೇಗರವಳ್ಳಿ - 16 ಗ್ರಾಮ ಅರಣ್ಯ ಸಮಿತಿ ಪ್ರದೇಶಗಳು 
2. ಆಯನೂರು ವಲಯ - 16 ಗ್ರಾಮ ಅರಣ್ಯ ಸಮಿತಿ ಪ್ರದೇಶಗಳು 
3. ಮಂಡಗದ್ದೆ ವಲಯ - 19 ಗ್ರಾಮ ಅರಣ್ಯ ಸಮಿತಿ ಪ್ರದೇಶಗಳು 
4. ರಿಪ್ಪನ್‌ಪೇಟೆ ವಲಯ - 20 ಗ್ರಾಮ ಅರಣ್ಯ ಸಮಿತಿ ಪ್ರದೇಶಗಳು 
5. ತೀರ್ಥಹಳ್ಳಿ ವಲಯ - 21 ಗ್ರಾಮ ಅರಣ್ಯ ಸಮಿತಿ ಪ್ರದೇಶಗಳು 
ಎಫ್‌ಆರ್‌ಎಲ್‌ಹೆಚ್‌ಟಿ ಸಂಸ್ಥೆಯವರು ಸಂಗ್ರಹಣೆ ಮತ್ತು ನಿರ್ವಹಣೆ ಬಗ್ಗೆ (ಎನ್‌ಟಿಎಫ್‌ಪಿ) ಒಂದು 
ಯೋಜನೆಯನ್ನು ಹಮ್ಮಿಕೊಂಡಿದ್ದು, ಈ ಸಂಸ್ಥೆಗೆ ಸಂಬಂಧಪಟ್ಟ ಅರಣ್ಯ ಪ್ರದೇಶದಲ್ಲಿ ಈ ಮೇಲ್ಕಂಡ ಯಾವುದೇ 
ಕಿರು ಅರಣ್ಯ ಉತ್ಪನ್ನವನ್ನು ಸಂಗ್ರಹಿಸಲು ಯಾವುದೇ ಹಕ್ಕು ಇರುವುದಿಲ್ಲ. ಬಾಳೆಹಳ್ಳಿ ಎಸ್‌.ಎಫ್‌. ನಲ್ಲಿ 250 ಹೆ. 
ಅರಣ್ಯ ಪ್ರದೇಶ. 
ಪ್ರತಿಯೊಂದು ಯೂನಿಟ್‌ಗೂ ಟೆಂಡರನ್ನು ಪ್ರತ್ಯೇಕವಾಗಿ ಸಲ್ಲಿಸುವುದು. 
ಶಿವಮೊಗ್ಗ ವಿಭಾಗದಲ್ಲಿ ಅರಣ್ಯ ಗುತ್ತಿಗೆದಾರರಾಗಿ ನಿಮ್ಮ ಹೆಸರುಗಳನ್ನು ಪ್ರಸಕ್ತ ಸಾಲಿನಲ್ಲಿ ನೊಂದಾಯಿಸಿದವರು 
ಮಾತ್ರ ಟೆಂಡರ್‌ ಕಂ ಹರಾಜಿನಲ್ಲಿ ಭಾಗವಹಿಸಲು ಅವಕಾಶ ಇರುತ್ತದೆ. 
ಟೆಂಡರ್‌ ಫಾರಂನ ಬೆಲೆ ರೂ. 225-00 (ತೆರಿಗೆಸೇರಿ) ಪಾವತಿಸಿ ಫಾರಂಗಳನ್ನು ಟೆಂಡರ್‌ ದಿನದಂದು 
ಪಡೆಯಬಹುದು. ಟೆಂಡರ್‌ ಫಾರಂಗಳನ್ನು ವರ್ಗಾಯಿಸಲು ಬರುವುದಿಲ್ಲ. ಟೆಂಡರ್‌ ಫಾರಂಗಳನ್ನು ಹರಾಜಿನ 
ದಿನ 1-00 ಗಂಟೆಯವರೆಗೆ ಕಛೇರಿಯಲ್ಲಿ ಕೊಡಲಾಗುತ್ತದೆ. 
ಹರಾಜಿನ ದಿನವೇ ಹೆಚ್ಚಿನ ಸವಾಲುದಾರರು ಗುತ್ತಿಗೆಯ ಅರ್ಧ ಭಾಗದ ಹಣ ಮತ್ತು ಪೂರ್ಣ ಗುತ್ತಿಗೆಯ ಹಣದ 
ಮೇಲೆ ಚಾಲ್ತಿಯಲ್ಲಿರುವ ತೆರಿಗೆಗಳನ್ನು (ವರಮಾನ ತೆರಿಗೆ ಸೇರಿದಂತೆ) ಸಂದಾಯ ಮಾಡಬೇಕು. ಉಳಿದ 
ಅರ್ಧಭಾಗದ ಗುತ್ತಿಗೆ ಹಣವನ್ನು ಸ್ಥಿರೀಕರಣದ ಆದೇಶ ತಲುಪಿದ ನಂತರದ 15 (ಹದಿನೈದು) ದಿನಗಳೊಳಗೆ 
ಪಾವತಿಸತಕ್ಕದ್ದು. 
ಗುತ್ತಿಗೆದಾರರು ಟೆಂಡರ್‌ ಜೊತೆಯಲ್ಲಿ ನಿಗದಿಪಡಿಸಿದ ಇ.ಎಂ.ಡಿ. ಯನ್ನು ಡಿ.ಡಿ. ರೂಪದಲ್ಲಿ ಮಾತ್ರ ಪಾವತಿಸಬೇಕು. 
ಡಿ.ಡಿ. ಮುಖಾಂತರ ಪಾವತಿಸದಿದ್ದ ಟೆಂಡರ್‌ ಫಾರಂಗಳನ್ನು ಸ್ವೀಕರಿಸಲಾಗುವುದಿಲ್ಲ.. ಮತ್ತು ವ್ಯಾಟ್‌ ತೆರಿಗೆ, 
ಇನ್‌ಕ೦ ಟ್ಯಾಕ್ಸ್‌ ಆಫಿಸರ್‌ನಿಂದ ಪಡೆದ ಎನ್‌.ಓ.ಸಿ. ಮತ್ತು ಸಾಲ್ವೆನ್ಸಿ ಸರ್ಟಿಫಿಕೇಟುಗಳನ್ನು ನಿಯಮಕ್ಕೆ 
ಅನುಸಾರವಾಗಿ ಲಗತ್ತಿಸಿರಬೇಕು. 
ತಪ್ಪಿತಸ್ಥ ಗುತ್ತಿಗೆದಾರರು ಟೆಂಡರ್‌-ಕ೦-ಹರಾಜಿನಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಿದೆ. 
ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಿರುಕಾಡು ಉತ್ಪನ್ನದ ಸಂಗ್ರಹಣೆಯನ್ನು 
ನಿಷೇಧಿಸಲಾಗಿದೆ. 
ಜಯಶೀಲರಾದ ಗುತ್ತಿಗೆದಾರರು ಅದೇ ದಿನದಂದು ಶೇಕಡಾ 50 ಭಾಗದ ಹಣವನ್ನು ಸ್ಥಿರೀಕರಣದ ಆದೇಶ 
ತಲುಪಿದ ನಂತರದಲ್ಲಿ 15 (ಹದಿನೈದು) ದಿನದೊಳಗಾಗಿ ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಬಾಕಿ ಹಣಕ್ಕೆ ಬಡ್ಡಿಯನ್ನು 
ವಸೂಲಿ ಮಾಡಲು ಕ್ರಮ ಜರುಗಿಸಲಾಗುವುದು. ಈ ಕೆಳಸಹಿದಾರರಿಗೆ ಜಮಾ ಆಗಿರುವ ಹಣವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ನಂತರ ಸದರಿ ಟೆಂಡರನ್ನು ಮರು ಟೆಂಡರ್‌ ಮಾಡುವ ಅಧಿಕಾರ ಹೊಂದಿರುತ್ತಾರೆ. 
ಹರಾಜಿನಲ್ಲಿ ಟೆಂಡರ್‌ದಾರರು ಬಿಡ್ಡುದಾರರ ಸವಾಲನ್ನು ಸ್ವೀಕರಿಸುವ: ತಿರಸ್ಕರಿಸುವ ಅಥವಾ ತಿದ್ದುಪಡಿ ಮಾಡುವ 
ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. 
ಹೆಚ್ಚಿನ ವಿವರಗಳನ್ನು ಈ ಕಛೇರಿಯಿ೦ದ ಕಛೇರಿಯ ವೇಳೆಯಲ್ಲಿ ಪಡೆದುಕೊಳ್ಳಬಹುದು. 

ಬ್ರಿಜೇಶ್‌ ಕುಮಾರ್‌ 


ಪಿ.ಆರ್‌.548 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 


೨೦೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೧೩, ೨೦೦೭ ಭಾಗ-೫ 





ತಾಂತ್ರಿಕ ಶಿಕ್ಷಣ ಇಲಾಖೆ 
ಪ್ರಾಚಾರ್ಯರವರ ಕಾರ್ಯಾಲಯ ವಿ ಐ ಎಸ್‌ ಎಸ್‌ ಜೆ ಸರ್ಕಾರಿ ಪಾಲಿಟೆಕ್ನಿಕ್‌ ಭದ್ರಾವತಿ 
ಹರಾಜು ಪ್ರಕಟಣೆ 
ನಂ. ವಿಸಪಾಭ: 142/ ರಿಜಿಸ್ಟಾರ್‌/ 2004- 05, ದಿನಾಂಕ:12ನೇ ಸೆಪ್ಟೆಂಬರ್‌, 2007 
ವಿಷಯ: ವಿ ಐ ಎಸ್‌ ಎಸ್‌ ಜೆ ಸಕಾರಿ ಪಾಲಿಟೆಕ್ನಿಕ್‌ ಆವರಣದಲ್ಲಿರುವ ತೆಂಗಿನ ಮರದ ಬಲಿತ ಕಾಯಿಗಳನ್ನು 
ಟೆಂಡರ್‌ ಮೂಲಕ ವಿಲೇವಾರಿ ಮಾಡುವ ಬಗ್ಗೆ ಪ ಪಕಟಣೆ. 
ಏಐಎಸ್‌ಎಸ್‌ಜೆ ಸರ್ಕಾರಿ ಪಾಲಿಟೆಕ್ನಿಕ್‌ ಆವರಣದಲ್ಲಿರುವ 50 ತೆಂಗಿನ ಮರಗಳಿ೦ದ ಬಲಿತ ತೆಂಗಿನ ಕಾಯಿಗಳನ್ನು 


ಕೊಯ್ದುಕೊಳ್ಳಲು ಮತ್ತು ತೆಂಗಿನ ಗರಿ ಇತ್ಯಾದಿಗಳನ್ನು ಒಯ್ಯಲು ಎರಡು ವರ್ಷಗಳವರೆಗೆ ಪಡೆಯಲು ಮೊಹರಾದ ಟೆಂಡರ್‌ 
ದರವನ್ನು ದಿನಾಂಕ: 09. 10. 2007 ರ ಒಳಗೆ "ಮಧ್ಯಾಹ್ನ 4.00 ಗಂಟೆಯ ಒಳಗೆ ಈ ಕೆಳಕಂಡ ಷರತ್ತಿಗೆ ಒಳಪಟ್ಟು ಸಲ್ಲಿಸಲು 
ತಿಳಿಸಲಾಗಿದೆ. 


1. 


ಟೆಂಡರ್‌ನಲ್ಲಿ ಭಾಗವಹಿಸುವವರು ರೂ.500-00 ಪ್ರಾರಂಭಿಕ ಠೇವಣಿ ಹಣ ನೀಡಬೇಕು. ಈ ಹಣ ಟೆಂಡರ್‌ 
ಮುಗಿದ ನಂತರ ಹಿಂದಿರುಗಿಸಲಾಗುವುದು. 
ಟೆಂಡರ್‌ ಮೊತ್ತ ನಿಗದಿತ ಮೊತ್ತಕ್ಕಿಂತ ಕಡಿಮೆ ಆದಲ್ಲಿ ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಅಧಿಕಾರ 
ಪ್ರಾಚಾರ್ಯರವರಿಗೆ ಇರುತ್ತದೆ. 
ಎರಡು ವರ್ಷದ ಗುತ್ತಿಗೆಗೂ ಒಟ್ಟು ಮೊತ್ತವನ್ನು ಟೆಂಡರ್‌ ತೆರೆದ 3 ದಿನಗಳಲ್ಲಿ ಕಟ್ಟಬೇಕು. ಇಲ್ಲದಿದ್ದಲ್ಲಿ ಟೆಂಡರ್‌ 
ರದ್ದಾಗುತ್ತದೆ. ಅದನ್ನು ಪ್ರಾಚಾರ್ಯರು ಸೂಕ್ತ ರೀತಿ ಮುಂದಿನ ಕ್ರಮ ಕೈಗೊಳ್ಳುವರು. ಹಾಗೂ ಪ್ರಾರಂಭಿಕ 
ಠೇವಣಿ ಮುಟ್ಟುಗೋಲು ಹಾಕಲಾಗುವುದು. 
ವಿಜೇತ ಟೆಂಡರ್‌ದಾರರು ಅವಧಿ ಆದೇಶ ನೀಡಿದ ದಿನಾಂಕದಿಂದ 2 ವರ್ಷ ಚಾಲ್ತಿಯಲ್ಲಿರುತ್ತದೆ. ಈ ಅವಧಿಯಲ್ಲಿ 
ಎಳೆನೀರು ಕೀಳಲು ಅವಕಾಶವಿಲ್ಲ. ತೆಂಗಿನ ಗಿಡಗಳಿಗೆ ಉತ್ತಮ ಫಸಲು ನೀಡಲು ಗೊಬ್ಬರ, ಪಾತಿ ಮಾಡುವುದು, 
ನೀರು ಹಾಕುವುದು ಅವರದೇ ಜವಾಬ್ದಾರಿಯಾಗಿರುತ್ತದೆ. 
ತೆಂಗಿನ ಗಿಡಗಳ ಕಾಯಿ ಕೀಳದಂತೆ ನೋಡಿಕೊಳ್ಳುವ ಉಸ್ತುವಾರಿ ಯಶಸ್ವಿ ಹರಾಜುದಾರರದ್ದೇ ಆಗಿರುತ್ತದೆ. 
ಯಾವುದೇ ವಿವಾದಾತ್ಮಕ ಅಂಶಗಳಿಗೆ ಪ್ರಾಚಾರ್ಯರ ತೀರ್ಮಾನವೇ ಅಂತಿಮ. 

ಪ್ರಾಚಾರ್ಯರು, 


ಪಿ.ಆರ್‌.575 ವಿಐಎಸ್‌ಎಸ್‌ಜೆ ಸರ್ಕಾರಿ ಪಾಲಿಟೆಕ್ನಿಕ್‌, 


ಭದ್ರಾವತಿ-577301. 
ತಾಂತ್ರಿಕ ಶಿಕ್ಷಣ ಇಲಾಖೆ 
ಪ್ರಾಚಾರ್ಯರವರ ಕಾರ್ಯಾಲಯ ವಿ ಐ ಎಸ್‌ ಎಸ್‌ ಜೆ ಸರ್ಕಾರಿ ಪಾಲಿಟೆಕ್ನಿಕ್‌ ಭದ್ರಾವತಿ 
ಟೆಂಡರ್‌ ಪ್ರಕಟಣೆ 
ನಂ. ವಿಸಪಾಭ: 35/ ರಿ/ ಕ್ಯಾಂಟೀನ್‌/ 2001-02, ದಿನಾಂಕ:12ನೇ ಸೆಪ್ಟೆಂಬರ್‌, 2007 


ವಿಐಎಸ್‌ಎಸ್‌ಜೆ ಸರ್ಕಾರಿ ಪಾಲಿಟೆಕ್ಸಿಕ, ಭದ್ರಾವತಿಯ ಆಡಳಿತ ಕಟ್ಟಡದ ಮುಂಭಾಗದಲ್ಲಿ ರಸ್ತೆಗೆ 


ಹೊಂದಿಕೊಂಡಿರುವ ಕ್ಯಾಂಟೀನ್‌ (12:15) ಕಟ್ಟಡವನ್ನು 02 ವರ್ಷದ ಅವಧಿಗೆ ಅತೀ ಹೆಚ್ಚು ಬಾಡಿಗೆ ಆಧಾರದ ಕ್ಯಾಂಟೀನ್‌ 
ನಡೆಸಲು ಬಯಸುವವರಿಂದ ಮೊಹರಾದ ಟೆಂಡರುಗಳನ್ನು ಆಹ್ವಾನಿಸಲಾಗಿದೆ. 


ತಿಂಗಳ 


ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಟೆಂಡರುದಾರರು ದಿನಾಂಕ:10.10.2007 ಅಪರಾಹ್ನ 3.00 ಗಂಟೆಯ ಒಳಗೆ 
ಬಾಡಿಗೆ ಅಂತೆ ಹಾಗೂ ಅಕ್ಷರಗಳಲ್ಲಿ ನಮೂದಿಸಿ ಸಹಿಯೊಂದಿಗೆ ಪ್ರಾಚಾರ್ಯರು, ವಿಐಎಸ್‌ಎಸ್‌ಜೆ ಸರ್ಕಾರಿ 


ಪಾಲಿಟೆಕ್ನಿಕ್‌, ಭದ್ರಾವತಿ ಇವರಿಗೆ ಸಲ್ಲಿಸತಕ್ಕದ್ದು. 
ಷರತ್ತುಗಳು: 


1. 


ಕ್ಯಾಂಟೀನ್‌ ನಡೆಸಲು ಟೆಂಡರ್‌ ಅಂಗೀಕರಿಸಿದ ಆದೇಶ ನೀಡಿದ ದಿನಾಂಕದಿಂದ 02 ವರ್ಷಗಳವರೆಗೆ 
ಕಾಲಾವಕಾಶವಿರುತ್ತದೆ. 

ಅಂಗೀಕರಿಸಲ್ಪಟ್ಟ ಟೆಂಡರ್‌ದಾರರು ಆದೇಶ ಪಡೆದ ತಕ್ಷಣ ರೂ.5000-00 ಠೇವಣಿ ಕಟ್ಟಿ ಕ್ಯಾಂಟೀನ್‌ ಸ್ವಾಧೀನ 
ಪಡೆಯತಕ್ಕದ್ದು. 


3. ಕ್ಯಾಂಟೀನ್‌ ಒಳ ಹಾಗೂ ಹೊರ ಆವರಣ ಸ್ವಚ್ಛ ವಾಗಿ ಇಟ್ಟುಕೊಳ್ಳಬೇಕು. 
4. ಪ್ರಿ ತಿಂಗಳ ಮುಗಿದ 10 ದಿನಗಳಲ್ಲಿ ಬಾಡಿಗೆ ನಗದು ವಿಭಾಗಕ್ಕೆ "ಪಾವತಿಸಿ ರಶೀದಿ ಪಡೆಯತಕ್ಕದ್ದು. 
5.  ಟೆಂಡರ್‌ದಾರ ಒಪ್ಪುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಕಾಯ್ದಿರಿಸಲಾಗಿದೆ. 
6. ಮೇಲ್ಕಂಡ ಕ್ರಮಸಂಖ್ಯೆ 01 ರಿಂದ 05ರ ನಿಯಮಗಳನ್ನು ಉಲ್ಲಂಘಿಸಿದ್ದಲ್ಲಿ ಕ್ಯಾಂಟೀನ್‌ ಟೆಂಡರ್‌ ರದ್ದುಪಡಿಸಲು 
ಅಧಿಕಾರವಿರುತ್ತದೆ. 
ಪ್ರಾಚಾರ್ಯರು, 
ಪಿ.ಆರ್‌.576 ವಿಐಎಸ್‌ಎಸ್‌ಜೆ ಸರ್ಕಾರಿ ಪಾಲಿಟೆಕ್ನಿಕ್‌, 


ಭದ್ರಾವತಿ-577301. 


